ಸಚಿತ್ರ ಬತ್ತದ ಬೆಳೆ 


ಬೆನಿಟೋ ಸ ವರ್ಗೆರಾ 


ಅನುವಾದ 
ಡಾ ಎಂ ಮಹದೇವಪ್ಪ 





1981 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 


ಪ್ರಕಟಣೆ 110 


ಮೂಲ 


ಜಿಶಿಕೋ ಸ. ಪಕ್ಷಿ 





ತ 


ಕನ್ನಡ ಅರ್ಯಜುನ ವಿರಾಗ 
ಕೈಹಿ ವಿಶ್ವವಿದ್ಯಾನಿಲಯ; `ಬೆಂಗಳೂರು - 560045 ' 


ii 
ಮೂಲ - ಎ ಫಾರ್ಮರ್ಸ್‌ ಪ್ರೈಮರ್‌ ಆನ್‌ ಗ್ರೋಯಿಂಗ್‌ ರೈಸ್‌, 1979 
ಅಂತರ ರಾಷ್ಟ್ರೀಯ ಬತ್ತ ಸಂಶೋಧನಾ ಕೇಂದ್ರ, ಲಾಗುನಾ..... ಮನಿಲಾ, 
ಫಿಲಿಪೈನ್ಸ್‌ ಪ್ರಕಾಶಿತ. ಭಾಷಾಂತರ ಸಚಿತ್ರ ಬತ್ತದ ಜಿಳೆ (ಕೃಷಿ ವಿಶ್ವವಿದ್ಯಾ 
ನಿಲಯದ ಕನ್ನಡ ಅಧ್ಯಯನೆ ವಿಭಾಗದಿಂದ ಸಿದ್ಧಗೊಂಡು ಸಂವಹನ ಸಮಿತಿ ಪ್ರಕಾಶಿತ) 
ಪ್ರಥಮ ಮುದ್ರಣ 1981, ಪ್ರತಿಗಳು 2000, ಪುಟಗಳು +228. 
ಬೆಲೆ: ಸಾದಾಪ್ತತಿ ರೂ. 12.50 ಕ್ಕಾ ಲಿಕೊ ಪ ಸ್ರತಿ ರೂ. 22.50. 


ಇಂಟರ್‌ ನ್ಯಾಷನಲ್‌ ರೈಸ್‌ ರೀಸರ್ಚ್‌ ಇನ್‌ಸ್ಟಿಟ್ಯೂಟ್‌ಗೆ ಅನೇಕ ದಾನಿಗಳ 
ಬೆಂಬಲವಿದ್ದು ಅವುಗಳು ಹೀಗಿವೆ: ಫೋರ್ಡ್‌ ಫೌಂಡೇಶನ್‌, ದಿ ರಾಕ್‌ಫೆಲರ್‌ 
ಫೌಂಡೇಶನ್‌, ದಿ ಯೂರೋಪಿಯನ್‌ ಎಕನಾಮಿಕ್‌ ಕಮ್ಯುನಿಟಿ, ದಿ 
ಯುನೈಟೆಡ್‌ ನೇಶನ್ಸ್‌ ಡೆವೆಲಪ್‌ಮೆಂಟ್‌ ಪ್ರೋಗ್ರಾಂ, ದಿ ಏಷಿಯನ್‌ ಡೆವಲಪ್‌ 
ಮೆಂಟ್‌ ರೀಸರ್ಚ್‌ ಸೆಂಟರ್‌, ದಿ ವರ್ಲ್ಡ್‌ ಬ್ಯಾಂಕ್‌ ಮತ್ತು ಅಮೆರಿಕ ಸಂಯುಕ್ತ 
ಸಂಸ್ಥಾನೆಗಳು, ಕೆನಡಾ, ಜಪಾನ್‌, ಯುನೈಟೆಡ್‌ ಕಿಂಗ್‌ಡಮ್‌, ನೆದರ್‌ 
ಲ್ಯಾಂಡ್ಸ್‌, ಆಸ್ಟ್ರೇಲಿಯ, ಫೆಡರಲ್‌ ರಿಪಬ್ಲಿಕ್‌ ಆಫ್‌ ಜರ್ಮನಿ, ಇರಾನ್‌, 
ಸೌದಿ ಅರೇಬಿಯ, ನ್ಯೂಜಿಲ್ಯಾಂಡ್‌, ಬೆಲ್ಜಿಯಮ್‌, ಡೆನ್ಮಾರ್ಕ್‌ ಮತ್ತು 
ಸ್ವೀಡನ್‌ ದೇಶಗಳ ಸರಕಾರಗಳ ಅಂತರ ರಾಷ್ಟ್ರೀಯ ಪೋಷಿತ ನಿಯೋಗಿಗಳು, 


ಈ ಪುಸ್ತಕ ಪ್ರಕಟಣೆಯ ಜವಾಬ್ದಾರಿ ಇಂಟರ್‌ನ್ಯಾಷನಲ್‌ ರೈಸ್‌ ರೀಸರ್ಚ್‌ 
ಇನ್‌ಸ್ಟಿಟ್ಯೂಟ್‌ನವರದು. 


© ಕೃಷಿ ವಿಶ ವಿದ್ಯಾನಿಲಯ, ಬೆಂಗಳೂರು. 
ಪ್ರಧಾನ ಸಂಪಾದನೆ 
ವೀ. ಚ, ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 


ಸಹ ಸಂಪಾದನೆ 
ಉಷಾಸಿರಣ್‌ 
ಕನ್ನಡ ಸಂಶೋಧನ ಸಹಾಯಕರು 


ದರೆ ಮುದ್ರಣ ನ್‌ 
. _ ಕೃ- ವಿ.ವಿ ಮುದ್ರಣಾಲಯ, ಬ? 
ಜರ. ಎ ಲ ಕ್ಯ ಡ್ನ ಜೆ 
೫೫). - 1 ಹೆಬ್ಬಾಳೆ ಟೊಗಳೂರು- 560024 ": ಆ 


ಬ 


ಕುಲಶಶಿಗಳ ಹಾರೈಕೆ 


ಶಿಕ್ಷಣ ಮಾಧ್ಯಮ ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕೆಂದು 
ಸಂಸತ್ತು 1964ರಲ್ಲಿಯೇ ನಿರ್ಣಯ ತೆಗೆದುಕೊಂಡು ಅದನ್ನು ಅನು 
ಷ್ಮಾನಕ್ಕೆ ತರುವ ಪ್ರಯತ್ನ ರಾಷ್ಟ್ರದಲ್ಲಿ ನಡೆದಿದೆ. ಈ ಪ್ರಯತ್ನದ 
ಅಂಗವಾಗಿ ನಮ್ಮ ವಿಶ್ವವಿದ್ಯಾನಿಲಯವೂ ಕೂಡ ಕಾರ್ಯನಿರತವಾಗಿದೆ. 
ಕನ್ನಡವನ್ನು ಕೃಷಿ ಶಿಕ್ಷಣ ಮಾಧ್ಯಮವಾಗುವಂತೆ ಮಾಡುವ ಪ್ರಥಮ 
ಹೆಜ್ಜೆಯಾಗಿ ಕೃಷಿ ವಿಜ್ಞಾನದ ವಿವಿಧ ಭಾಗಗಳಲ್ಲಿ ಪಠ್ಯಪುಸ್ತಕಗಳ 
ನಿರ್ಮಾಣ ನಡೆಯುತ್ತಿದೆ. ಈ ಪುಸ್ತಕಗಳು ವಿದ್ಯಾರ್ಥಿಗಳ ಉಪ 
ಯೋಗದ ಗಡಿಯನ್ನೂ ಮಾರಿ ಪ್ರಗತಿಶೀಲ ರೈತರೇ ಮೊದಲಾದ 
ಕೃಷಿ ವಿಜ್ಞಾನವನ್ನು ಶಾಸ್ತ್ರೋಕ್ತವಾಗಿ ತಿಳಿಯಬಯಸುವವರಿಗೂ 
ಉಪಯುಕ್ತವಾಗಬೇಕೆಂಬ ಅಂಶ ಗಮನದಲ್ಲಿರಿಸಿಕೊಂಡು ಪ್ರಸ್ತಕ ರಚನೆ 
ಯಾಗಬೇಕೆಂಬುದು ನಮ್ಮ ಬಯಕೆ. 


- ಈಗ ಪ್ರಕಟವಾಗುತ್ತಿರುವ ಸಚಿತ್ರ ಬತ್ತದ ಬೆಳೆ ಪುಸ್ತಕದ 
ಪ್ರಯೋಜನವನ್ನು ಸಂಬಂಧಪಟ್ಟಿವರೆಲ್ಲರೂ ಪಡೆದುಕೊಳ್ಳುವರೆಂದು 
ಹಾರೈಸುತ್ತೇನೆ. 


ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ 
ಕೃಷಿ ವಿಶ್ವವಿದ್ಯಾನಿಲಯ 
ಬೆಂಗಳೂರು-560065 


ಆರ್‌, ದ್ವಾರಕೀನಾಥ್‌ 
ಕುಲಪತಿಗಳು 


ಸಂಪಾದಕರ ಮಾತು 


ಆದಿಯಿಂದ ತುದಿಯವರೆಗೆ ಬತ್ತದ ಬೇಸಾಯವನ್ನು ಚಿತ್ರಗಳಲ್ಲಿ ಬಿಂಬಿಸಿರುವ 
ಕವನ್ನು ಬತ್ತದ ಬೇಸಾಯಗಾರರ ಮುಂದಿಡಲು ತುಂಬಾ ಸಂತೋಷವಾಗು 
ದೆ. ಅನಕ್ಷರಸ್ಥ ರೈತರೂ ಕೂಡ ಇದರ ಸಂಪೂರ್ಣ ಪ್ರಯೋಜನ ಹೊಂದಬಲ್ಲರು. 

ಕದಲ್ಲಿಯ ವಿಷಯಗಳನ್ನೆಲ್ಲ ಗ್ರಹಿಸಿ ಆದರಂತೆ ಬತ್ತದ ಸಾಗುವಳಿ ಮಾಡಿದಲ್ಲಿ 
ಡೆಯುವುದಕ್ಕಿಂತ ಎರಡು ಮೂರು ಪಟ್ಟು ಇಳುವರಿ ಪಡೆಯುವುದರಲ್ಲಿ 
ಹವಲ್ಲ. ` 


ಸ್‌ 


ಕ್‌ ಕ್ಷ 
ಆಗ 
[eS 


ಖು 
ಸ 
ಪ 


ದ 


೫ 
ಟ್ಟ 
A 
ky 


ಈ ಪುಸ್ತಕದಲ್ಲಿ ಬತ್ತ ಸಸ್ಮದ ಜೀವನ ಚಕ್ರ, ಬೀಜ, ಸಸಿ ಬೆಳವಣಿಗೆ, ಉತ್ತಮ 
ಸಸಿಗಳ ಆಯ್ಕೆ, ನಾಟಿ, ಎಲೆಗಳು, ಬೇರುಗಳು, ತೆಂಡೆ (ಮರಿ) ಗಳು, ಹೊಡೆ, 
ಸುಪ್ತಾವಸ್ಥೆ. ಗೊಬ್ಬರಗಳು, ನೀರು. ಇಳುವರಿ, ಕಳೆಗಳು ಹಾಗೂ ಅವುಗಳ 
ನಿಯಂತ್ರಣ ಈ ವಿಷಯಗಳು ಸಚಿತ್ರವಾಗಿ ಚರ್ಚಿತವಾಗಿವೆ. 


ಈ ಅತ್ಮುಪಯುಕ್ತ ಪುಸ್ತಕವನ್ನು ಕನ್ನಡದಲ್ಲಿ ಪ್ರಕಟಿಸಲು ಅನುಮತಿ ನೀಡಿದ 
ಆಂತರರಾಷ್ಟ್ರೀಯ ಬತ್ತ ಸಂಶೋಧನಾ ಕೇಂದ್ರಕ್ಕೂ ಭಾಷಾಂತರಿಸಿ ಕೊಟ್ಟ ಕೃಷಿ 
ವಿಶ್ವವಿದ್ಯಾನಿಲಯದ ಬತ್ತ ತಳಿ ವಿಜ್ಞಾನಿಗಳಾದ ಡಾ. ಎಂ. ಮಹದೇವಪ್ಪ ಅವರಿಗೂ 
ಕೃತಜ್ಞತೆಗಳು. ಈ ಪುಸ್ತಕದ ಚಿತ್ರಗಳಿಗೆ ಕನ್ನಡ ಪದಗಳನ್ನು ಅಂಟಿಸಿದವರು 
ಎ. ರಾಜು ಮತ್ತು ಬಿ. ನಾರಾಯಣ್‌, ಪಡಿಯಚ್ಚುಗಳನ್ನು ತಯಾರಿಸಿದವರು ಕ್ಲಿಕ್‌ 
ಅಂಡ್‌ ಕಂಪನಿ ಇವರಿಗೆ ನಮ್ಮ ನೆನಕೆಗಳು. 


ಈ ಪುಸ್ತಕದ ಪ್ರಯೋಜನವನ್ನು ಪ್ರತಿಯೊಬ್ಬ ಬತ್ತ ಬೆಳೆಯುವ ರೈತರು, 
ಕೃಷಿ ವಿಸ್ತರಣಾ ಕೆಲಸಗಾರರು, ಕೃಷಿ ವಿದ್ಯಾರ್ಥಿಗಳು ಮಾಡಿಕೊಳ್ಳುವರೆಂದು ನಂಬ 
ಲಾಗಿದೆ. 


ವೀ. ಚೆ. ಹಿತ್ತಲಮನಿ 

ಕನ್ನಡ ಅಧ್ಯಯನ ವಿಭಾಗ ಗು 
Ry 6 ಕನ್ನಡ ಪ್ರಾಧ್ಯಾಪಕರು 
ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ 


ಬೆಂಗಳೂರು - 560 065 ಕ. ಅ. ಸ. ಕಾರ್ಯದರ್ಶಿಗಳು 


ಮುನ್ನುಡಿ 


ಸುಧಾರಿತ ತಳಿ ಮತ್ತು ಬೇಸಾಯ ಕ್ರಮಗಳು 'ಏಕೆ' ಮತ್ತೂ 
“ಹೇಗೆ' ಹೆಚ್ಚು ಉತ್ಪಾದನೆಗೆ ಕಾರಣವಾಗುತ್ತವೆ ಎಂಬುದು ಪ್ರಗತಿಪರ 
ರೈತರು ಅರಿಯಬೇಕಾದ ವಿಷಯ. ಅನೇಕ ವೇಳೆ ರೈತರಿಗೆ ತಲಪುವ 
ಶಿಫಾರಸ್ಸುಗಳಲ್ಲಿ "ಏನು' ಮಾಡಬೇಕು ಎಂದು ಇರುತ್ತದೆಯೇ ಹೊರತು 
'ಏಕೆ' ಮಾಡಬೇಕು ಎಂಬ ಮಾಹಿತಿ ಇರುವುದಿಲ್ಲ. 


ಇಂಥ ಅರಿವು ಪ್ರಗತಿಶೀಲ ರೈತರು ಸ್ವತಃ ಉತ್ಪಾದನೆ ಹೆಚ್ಚಿಸುವ 
ಮಾರ್ಗವನ್ನು ಹುಡುಕಲು ಸಹಾಯಕಾರಿಯಾಗಬಲ್ಲದು. 


ಬತ್ತದ ಕೃಷಿಯ ಹೆಚ್ಚು ಮಾಹಿತಿಯನ್ನು ಒಂದು ಪುಸ್ತಕದಲ್ಲಿ 
ರೈತರಿಗೆ, ವಿಸ್ತರಣಾಧಿಕಾರಿಗಳಿಗೆ, ಉಪಾಧ್ಯ್ಕಾಯರುಗಳಿಗೆ ಮತ್ತು 
ಸಂಶೋಧಕರಿಗೆ ದೊರಕುವ:ತೆ ಮಾಡಲು ಡಾ| ವರ್ಲೆರಾ, ಅಂತರ 
ರಾಷ್ಟ್ರೀಯ ಬತ್ತ ಸಂಶೋಧನಾ ಕೇಂದ್ರ. ಇವರು ಈ ಕೈಪಿಡಿಯನ್ನು 
ತಯಾರಿಸಿದರು. ಇವರು ಫಿಲಿಪೈನ್ಸ್‌ನಲ್ಲಿರುವ “ಆಗ್ನೇಯ ಏಷ್ಯಾ 
ಪ್ರಾದೇಶಿಕ ಸ್ನಾತಕೋತ್ತರ ಕೃಷಿ ಸಂಶೋಧನಾ ಸಂಸ್ಥೆ'ಯಲ್ಲಿ ತಮ್ಮ 
ರಜಾ ದಿವಸಗಳಲ್ಲಿ ಈ ಕೆಲಸ ಮಾಡಿದರು. ಹಾಗೆಯೇ ಡೋನಾಲ್ಡ್‌ 
ವಿಸ್ಲಿಂಜರ್‌ ಅವರು (ಮಿಸ್ಸೋರಿ ಸ್ಟೇಟ್‌ ಕೃಷಿ ವಿಸ್ತರಣಾ ವಿಭಾಗ) 
ಫಿಲಿಪೈನ್ಸ್‌ನಲ್ಲಿ ಅಂತರ ರಾಷ್ಟ್ರೀಯ ಬತ್ತ ಸಂಶೋಧನಾ ಕೇಂದ್ರದಲ್ಲಿ 
ತಮ್ಮ ರಜಾದಿನಗಳಲ್ಲಿ ಕೆಲಸ ಮಾಡಿ ಈ ಪುಸ್ತಕವನ್ನು ಸಂಪಾದಿಸಿದರು. 


ಎನ್‌. ಸಿ. ಬ್ರಾಡಿ 
ಡೈರೆಕ್ಟರ್‌ ಜನರಲ್‌ 
ಅಂತರ ರಾಷ್ಟ್ರೀಯ ಬತ್ತ ಸಂಶೋಧನಾ ಕೇಂದ್ರ 


UOTE 
ಣಿ ಗದ ೦ 


14. 


15. 
16. 
17. 
18. 


19. 
20. 
21. 
22. 
23. 


PANSY ಬಂ ಬ್‌ 


ಪರಿವಿಡಿ 


ಕುಲಪತಿಗಳ ಹಾರೈಕೆ 

ಸಂಪಾದಕರ ಮಾತು 

ಮುನ್ನುಡಿ 

ಪರಿವಿಡಿ 

ಬತ್ತ ಸಸ್ಯದ ಜೀವನ ಚಕ್ರ 

ಬೀಜ 

ಸೆಸಿ ಬೆಳವಣಿಗೆ 

ಸದೃಢ ಸಸಿಗಳನ್ನು ಆರಿಸುವ ವಿಧಾನ 
ನಾಟಿ 

ಎಲೆಗಳು 

ಬೇರುಗಳು 

ತೆಂಡೆ(ಮರಿ)ಗಳು 

ಹೊಡೆ 

ಸುಪ್ತಾವಸ್ಥೆ 

ಗೊಬ್ಬರಗಳು 

ಎಷ್ಟು ಸಾರಜನಕವನ್ನು ಕೊಡಬೇಕು ? 
ಸಾರಜನಕ ಗೊಬ್ಬರದ ಕಾರ್ಯಸಾಮರ್ಥ್ಯತೆಯನ್ನು 


ಹೆಚ್ಚಿಸುವುದು ಹೇಗೆ? .... 


ಬೇಸಿಗೆಯಲ್ಲಿ ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ 
ಏಕೆ ಉಪಯೋಗಿಸಬೇಕು ? 
ಪಿಷ್ಟ ಪದಾರ್ಥಗಳ ಉತ್ಪಾದನೆ 
ನೀರು 
ಇಳುವರಿ ಅಂಗಗಳು 


ಅಧಿಕ ಇಳುವರಿ ಕೊಡುವ ಸಾಮರ್ಥ್ಯವುಳ್ಳ ಶಗ್ಗುಪ್ರದೇಶದಲ್ಲಿ 


(ನೀರಾವರಿಯಲ್ಲಿ) ಬೆಳೆಯುವ ಬತ್ತದ ಸಸ್ಯಸ್ವರೂಪ 
ಬೆಳೆ ಬೀಳಲು ಕಾರಣವಾದ ಅಂಶಗಳು 
ಕಳೆಗಳು 
ಕಳೆಗಳ ಹತೋಟಿ 
ಕಳೆ ನಾಶಕಗಳು 
ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು ? 


. ಪಾರಿಭಾಷಿಕ ಶಬ್ದಕೋಶ 


iii 


“wil 
ix 


19 
29 
36 
43 
49 
65 
77 
85 
91. 
99 


107 


117 
123 
133 
141 


151 
167 
177 
189 
197 
209 


222 


ತ್ರದ ಬೆಳೆ 


ಸಚಿತ ಬ 
ಸದೆ 


ಬತ್ತ 
ಸಸ್ಯದ 
ಜೀವನ 
ಚಕ್ರ 


ಬತ್ತದ ಸಸ್ಯ 

ಬತ್ತ ಸಸ್ಯ ಬೆಳವಣಿಗೆಯ ಹಂತಗಳು 
ಬೆಳವಣಿಗೆಯ ಹಂತಗಳಲ್ಲಿ ವ್ಯತ್ಯಾಸ 
ನಾರ್ಧಿಕ ಹೆಂತ 

ಉತ್ಪಾದಕ ಹಂತ 

ಕಾಳು ಮಾಗುವ ಹೆಂತ 


೦೦ UN ಟ್‌ ಇಒ. ಬು 











ಐದು ತೆಂಡೆಗಳನ್ನು ಹೊಂದಿರುವ ಬತ್ತಿ ಸಸ್ಯ 


ಈ ಎಲೆ ಮತ್ತು ಬೇರುಗಳನ್ನೊಳಗೊಂಡ ಒಂದು ಕಾಂಡಕ್ಕೆ ತೆಂಡೆ ಅಥವಾ ಹಿಳ್ಳೆ 


ಎನ್ನುತ್ತಾರೆ. ಅದರಲ್ಲಿ ತೆನೆ ಇರಬಹುದು ಆಥವಾ ಇಲ್ಲದಿರಬಹುದು. 


3 


ಬತ್ತ ಸಸ್ಮದ ಜೀವನ ಚಕ್ಪ 


ಬತ್ತ ಸಸ್ಯ ಬೆಳವಣಿಗೆಯ ಹಂತಗಳು 


ಸಸ್ಯದ ಎತ್ವರೆ 





ಬಿತ್ರನೆಯಿಂದ ಕೊಯ್ಲಿನವರೆಗೆ ಅವಧಿ , 120 ದಿವಸಗಳು 


? & ಕ] 1 





ಈ ತಳಿಯಿಂದ ಳಗೆ ವಾರ್ಧಿಕ ಹಂತದಲ್ಲಿ ವ್ಯತ್ಯಾಸವಿರುತ್ತದೆ. 


ಈ ವಾರ್ಧಿಕ ಬೆಳವಣಿಗೆ ಮತ್ತು ಮಾಗುವ ಅವಧಿಯು ಸಾಮಾನ್ಯವಾಗಿ ಎಲ್ಲಾ 
ತಳಿಗಳಿಗೂ ಒಂದೇ ಸಮನಾಗಿರುತ್ತದೆ. ಸುಮಾರು 65-70 ದಿವಸಬೇಕು. 


4 ಸಚಿತ್ರ ಬತ್ತದ ಬೆಳೆ 


ಸ್ಮ ಬೆಳವಣಿಗೆ ಹಂತಗಳಲ್ಲಿ ವ್ಯತ್ಯಾಸ 





ಬಿತ್ತನೆಯಿಂದ ಕೊಯ್ಲಿನವರೆಗೆ ಅವಧಿ 120 ದಿವಸಗಳು 


150 ದಿವಸ ಅವಧಿಯ ತಳ 


ಸಸ್ಮದ ಎತ್ತರ 





ಬಿತ್ತನೆಯಿಂದ ಕೊಯ್ಲಿನವರೆಗೆ ಅವಧಿ 150 ದಿವಸಗಳು 


ತಳಿಯಿಂದ ತಳಿಗೆ ವಾರ್ಧಿಕ ಹಂತದ ಅವಧಿಯಲ್ಲಿ ವೃತ್ಮಾಸವಿರಂತ್ಹದೆ. 
ಸಂತಾನೋತ್ಪಾದಕ ಹಂತಗಳಲ್ಲಿ ಅವಧಿಗಳು ಒಂದೇ ಸಮನಾಗಿರುತ್ತವೆ. 

ತಳಿಗಳು ಕೊಯ್ಲಿಗೆ ಬರುವ ಅವಧಿಯಂ ವಾರ್ಧಿಕ ಅವಧಿಯಿಂದ ನಿರ್ಧರಿಸಲ್ಪಡು 
ತ್ತದೆ, 


ಬತ್ತ ಸಸ್ಮದ ಜೀವನ ಚಕ್ರ 5 


ವಾರ್ಧಿಕ ಹಂತ 





ತೆಂಡೆ(ಮರಿ)ಯೊಡೆಯುವ ಹಂತ 


ಈ ಸಸಿಮಡಿಯಲ್ಲಿ ಸಸಿಯ ಅವಧಿ. _ಡಪೋಗ್‌ : 9-11 ದಿವಸಗಳು 
ಹಸಿ ಮಡಿ: 16-20 ದಿವಸಗಳು, ಒಣ ಮಡಿ: 16-20 ದಿವಸಗಳ 
ನೇರ ಬಿತ್ತನೆ: 0 ದಿವಸಗಳು. 


ಅ ವಾರ್ಧಿಕ ಹಂತದಲ್ಲಿ ತೆಂಡೆ ಮತ್ತು ಎಲೆಗಳು ಹೆಚ್ಚುತ್ತವೆ. 


ಈ ಕಡಮಿ ಉಷ್ಣಾ | ೦ಶ, ಹೆಚ್ಚು ಹಗಲಿನ ಅವಧಿಯಿಂದ ಒಂದು ತಳಿಯ ಅವಧಿಯ 
ಹೆಚ್ಚು: ತ್ತದೆ. 


6 ಸಚಿತ್ರ ಬತ್ತದ ಬಿಳೆ 


ಉತ್ಪಾದಕ ಹಂತ 





ಅ ವಾರ್ಧಿಕ ಬೆಳವಣಿಗೆ ಹಂತವು ಮೊಗ್ಗು ಕಚ್ಚಿದಾಗಿನಿಂದ ಹೊಬಿಡುಪವರೆಗೆ 
ಇರುತ್ತದೆ. , ಇದು ಸುಮಾರು 35 ದಿವಸಗಳ ಸಮಯ ತೆಗೆದುಕೊಳ್ಳ ತ್ತ ಫೆ. 


ಬತ್ತ ಸಸ್ಕದ್ಧಜೀಫನ ಚಕ್ರಿ 7 


ಮಾಗುವ ಹಂತ 





ಈ ಮಾಗುವ ಹಂತವು ಹೂಬಿಟ್ಟ ನಂತರ ಸುಮಾರು 30 ದಿವಸಗಳಲ್ಲಿ ಕೊನೆಗೊಳ್ಳು 
ತ್ತದೆ. ಈ ಹಂತವು ಮಳೆ ಅಥವಾ ಕಡಮೆ ಉಷ್ಣಾಂಶದಿಂದ ನಿಧಾನವಾಗ 
ಬಹುದು ಅಥವಾ ಹೆಚ್ಚು ಬಿಸಿಲು ಮತ್ತು ಉಷ್ಣಾಂಶದಿಂದ ಕಡಮೆಯಾಗ 
ಬಹುದು. ' 


ಅ ಅಧಿಕ ಇಳುವರಿಗೆ ಪ್ರತಿ ಹಂತದಲ್ಲೂ ಉತ್ತಮ ಸಾಗುವಳಿ ಅವಶ್ಯಕ. 
8. ಸಚಿತ್ರ ಬತ್ತದ ಬಿ 


ಬೀಜ 


11 ಬೀಜ 

12 ಬೀಜದ ಭಾಗಗಳು 

13 ಮೊಳಕೆಯ ಹಂತಗಳು 

14 ಬೀಜ ಮೊಳೆಯಲು ಯೋಗ್ಯ ವಾತಾವರಣ - ನೀರು 
15 ಬೀಜ ಮೊಳೆಯಲು ಯೋಗ್ಯ ವಾತಾವರಣ - ಹನೆ 
16 ಬೀಜ ಮೊಳೆಯಲು ಯೋಗ್ಯ ವಾತಾವರಣ- ಶಾಖ 
17 ಬೀಜಕ್ಕೆ ಏಕೆ ಕಾವು ಕೊಡಬೇಕು? 

18 ಉತ್ತಮ ಬೀಜಗಳನ್ನೇ ಏಕೆ ಉಪಯೋಗಿಸಬೇಕು? 


ಬೀಜ 





ಈ ಗುತ್ತ, ಆಕಾರ, ಬಣ್ಣ ಮತ್ತು ಊಬಿನ ಉದ್ದದಲ್ಲಿ ತಳಿಯಿಂದ ತಳಿಗೆ ವ್ಯತ್ಯಾಸ 
ವಿರುತ್ತದೆ. 


ಬೀಜ 2] 


ಬೀಜದ ಭಾಗಗಳು 





ಬೀಜವನ್ನು ನೀಳವಾಗಿ ಕತ್ತರಿಸಿದೆ. 


ಈ ಗೊಳಲೆ ಬೀಜದ ಗಟ್ಟಿಯಾದ ರಕ್ಷಣಾಕವಚ. 
ಈ ಬೀಜುಂತಸ್ಸಾರವು ಸಸಾರಜನಕ, ಕೊಬ್ಬು ಮತ್ತು ಶರ್ಕರಪಿಷ್ಟಗಳನ್ನು ಹೊಂದಿದೆ. 
ಈ ಭ್ರೂಣಕ್ಕೆ ಬೆಳೆಯಲು ಬೇಕಾದ ಆಹಾರವು ಇದರಲ್ಲಿ ಅಡಕವಾಗಿದೆ. 

ಈ ಸುಮಾರು ಶೇಕಡಾ 80 ರಷ್ಟು ಪಿಷ್ಟ. 

ಅ ಭ್ರೂಣವು ಕಾಂಡ ಮತ್ತು ಬೇರುಗಳಾಗಿ ಬೆಳೆಯುತ್ತದೆ. 


12 ಸಚಿತ್ರ ಬತ್ತದ ಬೆಳೆ 


ಬೀಜ ಮೊಳೆಯುವ ಹಂತಗಳು 


125 ಘಂಟೆಗಳು 


- 16 ಘಂಟೆಗಳು 
50 ಘಂಟಿಗಳು 
0 ಭಂಬೆಗಳು 
ನೀರಿನಲ್ಲಿ 
ನೆನೆಸುವಿಕ 





ಘಿ 
ಛಿ 


€ ಉಷ್ಣಾಂಶ, ನೀರು ಮತ್ತು ಹವೆಯ ಪ್ರವನಣ ಭ್ರೂಣ ಬೆಳವಣಿಗೆಯನ್ನೂ 
ನಿರ್ಧರಿಸುತ್ತವೆ. 


ಅಜೀಜ 1೬3 


ಬೀಜ ಮೊಳಕೆ ಬರಲು 
ಯೋಗ್ಯ ಸ್ಥಿತಿಗಳು - ನೀರು 


ಆತಾ, ಒಣ ಬೀಜ 


4 N 
ನೀರಿನಲ್ಲಿ ನಿನೆಸಿದಾಗ 7 ಮ 
ಜು * 


ಕಳು ಕನನ ಸನ ಪಾವು 


ಸಣ್ಣ ಸಸ್ಯ ಬೀಜದಿಂದ 
ಹೊರಗೆ ಬರುತ್ತದೆ. 





ಈ ಬೀಜವು ಮೊಳಕೆ ಬರಲು ಮೊಟ್ಟ ಮೊದಲು ನೀರನ್ನು ಹೀರಬೇಕು. 

ಅ ಭ್ರೂಣಕ್ಕೆ ಒದಗುವಂತೆ ಪಿಷ್ಟ, ಸಾರಜನಕ ಮತ್ತು ಕೊಬ್ಬುಗಳು ಮಾರ್ಪಾಡು 
ಹೊಂದುತ್ತವೆ. 

ಈ ಬೀಜವಿಡೀ ನೀರು ಒಮ್ಮಟ್ಟಕ್ಕೆ ಹರಡುವಂತೆ ಮಾಡಲು ಬೀಜವನ್ನು ಕನಿಷ್ಠ 24 
ಘಂಟೆ ನೆನೆಸಬೇಕು. 


14 ಸಚಿತ್ರ ಬತ್ತದ ಬೆಳೆ 


ಬೀಜ ಮೊಳಕೆ ಬರಲು 
ಯೋಗ್ಯ ಸಿ ತಿಗಳು - ಹವೆ 





ಈ ಮೊಳೆಯುವ ಬೀಜವು ಜೀವಂತವಿರಬೇಕಾದರೆ ಹವೆ ಅವಶ್ಯಕ್ಯ 

`ಈ ನೀರಿನಲ್ಲಿ ಹವೆ ಇಲ್ಲ. 

ಈ ಮೊಳೆಯುವ ಬೀಜವು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದರೆ ಬೆಳವಣಿಗೆಯು 
ಕುಂಠಿತಗೊಳ್ಳುತ್ತದೆ ಮತ್ತು ಸಸಿ ನೀಳವಾಗಿ, ಶಕ್ತಿಹೀನವಾಗಿರುತ್ತೆದೆ. 


ಬೀಜ 15 


ಬೀಜ ಮೊಳಕೆ ಬರಲು ಯೋಗ್ಯ 
ವಾತಾವರಣ - ಹದವಾದ ಉಷ್ಣಾಂಶ 


wb, 






ಉಷ್ಣಾಂಶವು ಇದಕ್ಕಿಂತಲೂ ಹೆಚ್ಚಾದಲ್ಲಿ 
ಬೀಜವು ಮೊಳಕೆಬಾರದರಬಹುದು. 


ಬೀಜವು ಮೊಳೆಯಲು ಅತ್ಯುತ್ತಮವಾದ 
ಉಪ್ನಾಂತ (30°C) 





ಉಷ್ಣಾಂಶವು ಇದಕ್ಕೂ ರಡಮೆಯಾದಲ್ಲಿ 
ಬೀಜವು ಮೊಳಕೆಬಾರದಿರಬಹುದು. 





ಆ ಬೀಜದ ಕ್ರಿಯೆಗಳು ಚೆನ್ನಾಗಿ ನಡೆದು ಮೊಳಕೆ ಬರಲು ಹದವಾದ ಉಷ್ಣಾಂಶ 
ಅವಶ್ಯಕ. 


ಅ ಕಡಮೆ ಉಷ್ಣಾಂಶದಿಂದ ಈ ಕ್ರಿಯೆಗಳು ಕುಂಠಿತಗೊಳ್ಳುತ್ತವೆ. 


76 ಸಚಿತ್ರ ಬತ್ತದ ಬೆಳೆ 


ಬೀಜಕ್ಕೆ ಏಕೆ ಕಾವು ಕೊಡಬೇಕು? 





24 ಘಂಟೆಗಳ ಕಾಲ ನೆನೆಸಬೇಕು. 


ನೆನೆದ ಬತ್ತದ ಬೀಜ 








24 ಘಟಿನಳು ಕಾವು ಕೊಡಬೇಕು. 


24 ಘಂಟೆಗಳು ನೆನೆಸಿದ ನಂತರ, ನೀರನ್ನು ತೆಗೆದು, ಬೀಜವನ್ನು ತೊಳೆದು, 
ಸಿಮೆಂಟ್‌ ನೆಲದ ಮೇಲೆ ರಾಶಿಹಾಕಿ. ಚೀಲ ಹೊದಿಸಬೇಕು. 


ಅ ನೀರು ಹೆಚ್ಚಾದರೆ ಎಲೆಕವಚ ಉದ್ದವಾಗಿ, ಸಸಿ ಶಕ್ತಿಹೀನವಾಗಿರುತ್ತದೆ. 

ಅ ಅಂತಹ ಸಸಿಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, 

ಎ ನೀಳವಾದ ಬಾಗಿದ ಎಲೆಗಳುಳ್ಳ ಸಸಿಗಳ ಎಲೆಗಳು ನಾಟಿಯಾದಾಗ ಮಣ್ಣಿಗೆ 
ಅಂಟಿಕೊಳ್ಳಬಹುದು. 


2] ಜೀನ 17 


ಉತ್ತಮ ಬೀಜಗಳನ್ನೇ 
ಏಕೆ ಉಪಯೋಗಿಸಬೇಕು? 





ಅ ಬ:ಜದಲ್ಲಿ ಹೆಚ್ಚು ಆಹಾರವಿದ್ದರೆ ಅದು ಸಸಿ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. 

ಅ ಉತ್ತಮ ಬೀಜದಿಂದ ಬೆಳೆಸಿದ ಸಸಿಗಳು ಹೆಚ್ಚು ತೂಕ ಮತ್ತು ಬೇರುಗಳನ್ನು 
ಹ `ಓ ನೃಢಕಾಯವಾಗಿರುತ್ತವೆ. 

ಈ ಅಂತಹ ದೃರಾಯವಾದ ಸಸಿಗಳು ಬೇಗ ಬೆಳೆಯುತ್ತೆವೆ. 

ಅ ಉ್ರೂನು ಬೀಜದಿಂದ ಒಮ್ಮಟ್ಟಕ್ಕೆ ಮೊಳಕೆ ಬಂದು ಬೆಳೆಯ ಬಲ್ಲ ಸಸಿಗಳು 
ಲಭಿಸುತ್ತವೆ. 


18 ಸಚಿತ್ರ, ಬತ್ತದ ಬೆಳೆ 


ಸಸಿ 


21 
22 


23 


24 


ಬೆಳವಣಿಗೆ 


ಸಸಿ ಬೆಳವಣಿಗೆಗೆ ಆಹಾರದೆ ಸರಬರಾಜು 

ಸಸಿ ಬೆಳವಣಿಗೆ ನಿರ್ಧರಿಸುವ ಅಂಶಗಳು - 
ನೀರಿನ ಮಟ್ಟ 

ಸಸಿ ಬೆಳವಣಿಗೆ ನಿರ್ಧರಿಸುವ ಅಂಶಗಳು - 
ನೀರಿನ ಸರಬರಾಜು 

ಸಸಿ ಜಿಳವಣಿಗೆ ನಿರ್ಧರಿಸುವ ಅಂಶಗಳು - 
ಉಷ್ಣಾಂಶ 


25-26 ಸಸಿ ಬೆಳವಣಿಗೆ ನಿರ್ಧರಿಸುವ ಅಂಶಗಳು - 


ಬೆಳಕಿನ ತೀಕ್ಷತೆ 


27-28 ಸಸಿ ಬೆಳವಣಿಗೆ ನಿರ್ಧರಿಸುವ ಅಂಶಗಳು - 


ಪೋಷಕಾಂಶಗಳ ಮಟ್ಟ 


ಸಸಿ ಬೆಳವಣಿಗೆಗೆ 
ಆಹಾರದ ಸರಬರಾಜು 








ಸಾಧ ಆಹಾರ ನ್ನನಂದ ವಾತ್ತು ಎರೆಯಾದ ಆಹಾರ ' 


9 ಭ್ರೂಣಾಹಾರವನ್ನು ಉಪಯೋಗಿಸಿ ಸಸಿ ಬೆಳೆಯುತ್ತದೆ. 

ಅ ನಾಲ್ಕು ಎಲೆಗಳು ಬಿಟ್ಟನಂತರ ಅದು ಎಲೆ ಮತ್ತು ಬೇರುಗಳ ಮೂಲಕ 
ಆಹಾರವನ್ನು ದೊರಕಿಸಿಕೊಳ್ಳುತ್ತ ದೆ. 

ಈ ಸಸ್ಯವು ಬೆಳೆದಂತೆಲ್ಲಾ ಆದು ಹೆಚ್ಚು ಹೆಚ್ಚು ಹೊರಭಾಗದ ಆಹಾರವನ್ನು 
ಅವಲಂಬಿಸುತ್ತದೆ. 

ಈ ಡಪೋಗ್‌ ಮಡಿಯಲ್ಲಿ ಬೆಳೆದ ಸಸ್ಯದ ಭ್ರೂಣಾಹಾರದಲ್ಲಿ ಆಹಾರವಿರುವುದೇ ಇಲ್ಲ. 


ಸಸಿ ಬೆಳವಣಿಗೆ 21 


ಸಸಿ ಬೆಳವಣಿಗೆ ನಿರ್ಧರಿಸುವ 
ಅಂಶಗಳು - ನೀರಿನ ಆಳ 







ಚಿಕ್ಕೆ ಹಾಗೂ ಗಟ್ಟಿಯಾದ 
ದೃಢಕಾಯವಾದ ಬೇರುಳ್ಳೆ 
ಸುಲಭವಾಗಿ ಫಾಸಿಗೊಳ್ಳದವು. 


ಶಕ್ತಿಹೀನ ಬೇರಿನ 
ಬೆಳವಣಿಗೆ ಹೊಂದಿದ 
ಸಸಿಗಳು ಸುಲಭವಕಿಗಿ 
ಘಾಸಿಗೊಳ್ಳುತ್ತವೆ. 


ಈ ನಾಟಿಯಾದ ನಂತರ ಹೆಚ್ಚು ನೀರು ಕಟ್ಟುವುದರಿಂದ ಹವೆ ಸಾಲದೆ ಸಣ್ಣ ಶಕ್ತಿಹೀನ 
ಎತ್ತರವಾದ ಸಸಿಗಳು ಬೆಳೆಯುತ್ತವೆ. ಇವು ಸುಲಭವಾಗಿ ಫಾಸಿಗೊಳ್ಳುತ್ತವೆ. 


22 ಸಚಿತ್ರ ಬತ್ತದ ಬೆಳೆ 





ಈ ತಗ್ಗುಭೂಮಿ ಮಡಿಯಲ್ಲಿ ನೀರು ಹೆಚ್ಚಾಗಿರುವುದರಿಂದ ಕಾಂಡವು ಸಮನಾಗಿ 
ಬೆಳೆಯುತ್ತದೆ. 

ಆ ಎತ್ತರ ಭೂಮಿ ಮಡಿಯಲ್ಲಿ ಒಂದೇ ಸಮನಾಗಿ ನೀರು ದೊರೆಯದೆ ಬೆಳವಣಿಗೆಯು 
ಹೆಚ್ಚು ಕಡಮೆಯಾಗಿರುತ್ತದೆ. ಆದರೆ ಬೇರು ಬಹಳೆ ಚೆನ್ನಾಗಿ ಸೆಳೆದಿರುತ್ತದೆ. 

ಆ ನೀರು ಅಭಾವವಾದಲ್ಲಿ ಸಸಿ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. 


ಸಹಿ ಬೆಳವಣಿಗೆ 23 


100 °C 








ಈ ಸಸ್ಯಗಳು ಕಡಮೆ ಉಷ್ಟಾಂಶಕ್ಕಿಂತ ಹೆಚ್ಚು ಹೆಚ್ಚು ಉಷ್ಣಾಂಶವಿರುವಲ್ಲಿ ತೀವ್ರ 
ವಾಗಿ ಬೆಳೆಯುತ್ತ ವೆ. 
ಅ ರಡಮೆ ಉಷ್ಣಾ. ೦ಶದಲ್ಲಿ ಬೆಳೆದ ಸಸಿಗಳು ಹೆಚ್ಚು ಉಷ್ಣಾಂಶದಲ್ಲಿ ಬೆಳೆದ ಸಸಿಗಿಂತ 
ಗಿಡ್ನಾಗಿರುತ್ತ ಪೆ. ಅತಿ ಕಡಮೆ ಉಪಷ್ಣಾ ಂಶದಿಂದ ಸಸ ವು ಹಳದಿ ಬಣ್ಣಕ್ಕೆ ತಿರುಗಿ 
ಕ್ಷ ಕ್ರಮೇಣ ಸತ್ತುಹೋಗಬಹುದು. ` 


24: ಸಚಿತ್ರ ಬತ್ತದ ಬೆಳಿ 


ಸಸಿ ಬೆಳವಣಿಗೆ ನಿರ್ಧರಿಸುವ 
ಅಂಶಗಳು - ಬೆಳಕುತೀವ್ರತೆ. 


4 \ 


ಕಡಮೆ ಸಾಕಷ್ಟು 


ಅ ಸಸ ಬೆಳೆಯಲು ಪ್ರಕಾಶಮಾನ ಬೆಳಕು ಅವಶ್ಯಕ ಮೋಡದಿಂದ ಬೆಳಕು 
ಕ್ಷೀಣಿಸುತ್ತದೆ. 
ಅ ಬೆಳಕಿನ ಕೊರತೆಯಲ್ಲಿ ಸಾಕಷ್ಟು ಆಹಾರ ತಯಾರಾಗದ ಕಾರಣ ಸಸಿಗಳು ಹುಲು 
ಸಾಗಿ ಬೆಳೆಯಲಾರವು. 
ಅ ಬೆಳಕಿನ ಕೊರತೆಯಲ್ಲಿ ಎಲೆಗರಿ ಮತ್ತು ಕವಚಗಳು ನೀಳವಾಗಿ ಬೆಳೆಯುತ್ತವೆ 
ಮತ್ತು ಎತ್ತರವಾದ ಶಕ್ತಿಹೀನ ಸಸಿಯಾಗಿ ಮಾರ್ಪಡುತ್ತವೆ. 
ಈ ಸಸಿಮಡಿಗಳನ್ನು ಮರದ ನೆರಳಿನಲ್ಲಿ ತಯಾರಿಸಬಾರನು. 
| :. ಸಹಿ.ಭೆಳವಣಿ 2. 


ಸನಿ ಬೆಳವಣಿಗೆ ನಿರ್ಧರಿಸುವ 
ಅಂಶಗಳು - ಬೆಳಕುತೀವ್ರತೆ 


ಬೆಳಕಿನ ತೀವ್ರತೆಯ ಕೊರತೆ 





ಸೂಗಳು ಎತ್ತರ ಬೆಳೆಯುತ್ತವೆ, 





ಬಲಹೀನಗೊಳ್ಳುತ್ತವೆ. 
1 
 ಸಾಟಿಮಾಡುವಾಗ ರೋಗಗಳಿಂದ ಅಪಾಯ 
ಸುಲಭವಾಗಿ ಫಾಸಿಗೊಳ್ಳುತ್ತದೆ. ಹೆಚ್ಚುವ ಸಂಭವ 


26 ಸಚಿತ್ರ ಬತ್ತದ ಬೆಳೆ 


ಸಸಿ ಬೆಳವಣಿಗೆ ನಿರ್ಧರಿಸುವ 
ಅಂಶಗಳು - ಲಭ್ಯ ಪೋಷಕಾಂಶಗಳು 


ಹುಲುಸಾದ ಸ ಬೆಳವಣಿಗಿ 
\ 


ಕುಂಠಿತಗೊಂಡ ಸಸಿ ಬೆಳವಣಿಗೆ ' 





ಅಹಾರಾಂಶ ಕೊರತೆಯಿದ್ದಾಗ ಆಹಾರಾಂಶ ಪುಷ್ಕಳವಾಗಿದ್ದಾಗ 


ಅ ಗೊಬ್ಬರಗಳು ಸಸ್ಯಬೆಳವಣಿಗೆಗೆ ಬೇಕಾಗುವ ಪೋಷಕಾಂಶಗಳನ್ನು ಒದಗಿಸುತ್ತವೆ. 


ಅ ಅಗೆಮಡಿಯಲ್ಲಿ ಹೆಚ್ಚು ದಿವಸ ಸಸಿ ಬಿಟ್ಟಾಗ, ಚಳಿ ಹೆಚ್ಚಾದಾಗ, ಮಣ್ಣು ಫಲ 
ವತ್ತಿಲ್ಲದಾಗ ಗೊಬ್ಬರಬೇಕಾಗುತ್ತದೆ. 


ಸಖ ಜೆಳವಣಿಗಿ 27 


ಸಸಿ ಬೆಳವಣಿಗೆ ನಿರ್ಧರಿಸುವ 
ಅಂಶಗಳು - ಲಭ್ಯ ಪೋಷಕಾಂಶಗಳು 






7 ಒಚಿಂಕಿ ರೋಗ ಮುಂತಾದವು 
. ಸುಲಭವಾಗಿ ತಗಲುತ್ತವೆ, 


ಎತ್ತರವಾದ ಬಲಹೀನವಾದ ಸಯಾಗುತ್ತದೆ. 
ತ 


ಇ ಹೆಚ್ಚು ಉಷ್ಣಾಂಶ ಪ್ರದೇಶಗಳಲ್ಲಿ ಸಸಿಮಡಿಯಲ್ಲಿ ಸಸಿ ಕೇವಲ 10-20 -ಧಿವಪು. 
ಗಳು ಮಾತ್ರ ಇರುವುದರಿಂದ ರಸಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. - : `_ 


ಜೀ ಸಚಿತ್ರ ಬತ್ತದ: ಬೆಳೆ 


34 


35 


36 


ಉತ್ತಮ ಸಸಿಗಳು ಒಮ್ಮಟ್ಟಿಕ್ಕೆ ಬೆಳೆದಿರುತ್ತವೆ 
ಉತ್ತಮ ಸಸಿಯ ಎಲೆಕವಚಗಳು ಚಿಕ್ಕದಾಗಿರುತ್ತವೆ 
ಎಲೆಕನಚ ಚಿಕ್ಕದಾಗಲು ನೀರನ್ನು ಹೆದನಾಗಿ 
ಕಟ್ಟಿಬೇಕು 

ಎಲೆಕವಚ ಚಿಕ್ಕದಾಗಲು ಸಾಕಷ್ಟು ಪ್ರಕಾಶಮಾನ 
ನಾದ ಬೆಳಕು ಬೇಕು 

ಉತ್ತಮ ಸಸಿಗಳು ರೋಗ ಮತ್ತು ಕೀಟಗಳ ಸೋಂಕಿ 
ನಿಂದ ಹೊರತಾಗಿರುತ್ತನೆ 

ಉತ್ತಮ ಸಸಿ ಹೆಚ್ಚು ಭಾರವಿದ್ದು ಹೆಚ್ಚು ಬೇರುಗಳನ್ನು 
ಹೊಂದಿರುತ್ತವೆ 


ಉತ್ತಮ ಸಸಿಗಳು ಸಮಮಟ್ಟಿ ಎತ್ತರ 
ಹಾಗೂ ಬೆಳವಣಿಗೆ ಹೊಂದಿರುತ್ತದೆ 





ಕ್ರಮ ಬೆಳವಣಿಗೆ ಅಕ್ರಮ ಬೆಳವಣಿಗೆ 


ಈ ಸಸಿಗಳು ಕ್ರಮವಾಗಿ ಬೆಳೆಯದಿರಲು ಕೆಳಗಿನ ಅಂಶಗಳು ಕಾರಣ : 
-. ಅಗೆಮಡಿಯಲ್ಲಿ ಬೀಜವನ್ನು ಸಮನಾಗಿ ಹರಡಿಲ್ಲದಿರುವಿಕೆ 
- ಒಂದೇ ಸಮವಾಗಿ ಮೊಳಕೆ ಬಾರದಿರುವಿಕೆ 

` ಇ ಒಟ್ಟು ಪಾತಿಗಳನ್ನು ಒಮ್ಮಟ್ಟಕ್ಕೆ ತಯಾರು ಮಾಡದಿರುವಿಕೆ 
- ಒಂದೇ ಸಮನಾಗಿ ನೀರು ಕಟ್ಟಿಲ್ಲದಿರುವಿಕೆ 
- ಪೋಷಕಾಂಶಗಳು ಒಂದೇ ಸಮನಾಗಿ ದೊರೆಯದಿರುವಿಕೆ 


ಸದೃಢ ಸಸಿಗಳನ್ನು ಆರಿಸುವ ವಿಧಾನ 31 


ಉತ್ತಮ ಸಸಿಗಳ ಎಲೆಕನಚ 
ಚಿಕ್ಕದಾಗಿರುತ್ತದೆ 










ಮೊದಲನೆಯ 
ಎಲೆ ಕವಚ! 


ಬಲಹೀನ 


ಅ ಎಲೆಯ ಬುಡಭಾಗದಲ್ಲಿ ಕಾಂಡ ಮತ್ತು ಹೊಸ ಎಲೆಗಳನ್ನು ಬಳಸಿ ಸುತ್ತಿ 
ಕೊಂಡಿರುವ ಎಲೆಯ ಭಾಗಕ್ಕೆ ಎಲೆಕವಚ ಎಂದು ಹೆಸರು. 


ಅ ನೀಳವಾದ ಎಲೆಕವಚವು ದುರ್ಬಲ ಸಸ್ಯದ ಸಂಕೇತ. 


ಶ್ರಿ) ಸಚಿತ್ರ ಬತ್ತದ ಬೆಳೆ 


ಎಲೆಕನಚ ಚಿಕ್ಕ ದಾಗಿರುವ ಸಸಿಗಳನ್ನು 
ಪಡೆಯಲು ಯೋಗ್ಯ ನೀರು ಮಟ್ಟಿ 
ಕಾಯ್ದು ಕೊಳ ಬೇಕು 






[| ರಕ್ತ 





ರರ 





ಅಗೆಮಡಿಯಲ್ಲಿ ನೀರಿನ ಮಟ್ಟ' 


ಅ ನೀರು ಅತಿಯಾದಾಗ ಸಸಿ ದುರ್ಬಲಗೊಂಡು ನೀಳವಾದ ಎಲೆಕವಚ ಬೆಳೆಸುತ್ತವೆ. 
ಈ ಅಂತಹ ಸಸಿಗಳು ನಾಟಿಯ ನಂತರ ಹುಲುಸಾಗಿ ಬೆಳೆಯಲಾರವು. 
ಈ ನೀಳವಾಗಿ ಬಾಗಿದ ಎಲೆಗಳು ನಾಟಿಯಾದಾಗ ಮಣ್ಣಿಗೆ ತಾಗಿ ಅಂಟಿಕೊಳ ಬಹುದು. 


3]. ಸದೃಢ 


ೈಢ ಸಸಿಗಳನ್ನು ಆರಿಸುವ ವಿಧಾನ 33 


ಚಿಕ್ಕ ಎಲೆಕನಚವುಳ್ಳ ಸಸಿಗಳನ್ನು 
ಪಡೆಯಲು ಉತ್ತಮ ಬೆಳಕಿರಬೇಕು 


"| ಪ್ರಥಮ ಎಲೆ ಕವಚ 
ಬಹಳ ಉದ್ದವಾಗಿರುತ್ತದೆ 













ಉತ್ತಮ 
ಎಲೆ ಕವಜ 


ಲಭ್ಯ ಬೆಳಕಿನ ಮೊತ್ತ 


ಅ ಮೋಡಕವಿದ ಹವಾ, ಬೆದೆಯಾದ ಬಿತ್ತನೆ, ಮರದ ನೆರಳಂಗಳಿಂದ ನೀಳವಾದ 
ಎಲೆಕವಚಗಳುಳ್ಳ ಸಖಿ ಬೆಳೆಯುತ್ತವೆ. 


34 ಸಚಿತ್ರ ಬತ್ತದ ಬೆಳೆ 


ಉತ್ತಮ ಸಸಿಗಳಲ್ಲಿ ಕೀಟ ಮತ್ತು 
ರೋಗಗಳ ಸೋಂಕು ಇರುವುದಿಲ್ಲ 





ಸದೃಢ ಸಸಿಗಳನ್ನು ಅರಿಸುವ ವಿಧಾನ 35 


ಉತ್ತಮ ಸಸಿಗಳು ಹೆಚ್ಚು ಸಂಖ್ಯೆಯ 
ಅಧಿಕ ಭಾರದ ಬೇರುಗಳನ್ನು 
ಹೊಂದಿರುತ್ತವೆ 


ದುರ್ಬಲ . ಉತ್ತಮ 





ಈ ಉತ್ತವಂ ಸಸಿಗಳು ಹೆಚ್ಚು ತೂಕವಾಗಿದ್ದು ನಾಟಿಯಾದ ನಂತರ ಸದೃಢವಾಗಿ 
ಬೆಳೆಯುತ್ತವೆ. 


36 ಸಚಿತ್ರ ಬತ್ತದ ಜಿಕೆ 


ನಾಟಿ 


39 ನಾಟ ಏಕೆ ಮಾಡಬೇಕು? 
40 ಒಂದು ಗುಣಿಯಲ್ಲಿ ಎಷ್ಟು ಸಸಿ ನೆಡಬೇಕು? 


41 ಸಸಿಯನ್ನು ಯೋಗ್ಯ ಆಳದಲ್ಲಿ ಏಕೆ 
ನಾಟಿ ಮಾಡಬೇಕು? 


4. ಸಸಿಯ ಎಲೆಗಳನ್ನು ಏಕೆ ಕತ್ತರಿಸಬೇಕು? 


ನಾಟ ಏಕೆ ಮಾಡಬೇಕು 9 





ಈ ಸಾಲು ನಾಟಿಯಾದಾಗ ಕಳೆ ನಿಯಂತ್ರಣ ಸುಲಭ. 


ಅ ನೇರ ಬಿತ್ತನೆ ಮಾಡಿದಾಗ ಇಲಿಗಳು, ಪಕ್ಷಿಗಳು ಮತ್ತು ಬಸವನ ಹುಳುಗಳು 
ಕಾಳನ್ನು ನಷ್ಟಪಡಿಸುತ್ತವೆ. 


ನಾಟ .39 


ಒಂದು ಗುಣಿಯಲ್ಲಿ ಎಷ್ಟು ಸಖಿ 
ನೆಡಬೇಕು? 





ಸಸಿಗಳ ಸಂಖೆ 





ಒಂದು ಸಸಿ ಸತ್ತರೆ 
ಇನ್ನೊಂದು ಸಿ ಹೆಚ್ಚು 
ಕೆಂಡೆ(ಮರಿ) ಹೊರಡಿಸುತ್ತದೆ, 





ಸಸಿ ಸತ್ತರೆ 
ಮರುನಾಟ 


ಮಾಡಬೆಕು 


'ಅ ಸಸಿ ಸಾಯದಿದ್ದಲ್ಲಿ ಒಂದು ಸಸಿ ನಾಟಿ ಮಾಡುವುದಕ್ಕೂ ಎರಡು ಸಸಿ ನಾಟಿ 
ಮಾಡುವುದಕ್ಕೂ ಇಳುವರಿಯಲ್ಲಿ ವ್ಯತ್ಯಾಸವಿರುವುದಿಲ್ಲ. 


40 ಸಚಿತ್ರ ಬತ್ತದ ಬೆಳೆ 


ಸಸಿಯನ್ನು ಯೋಗ್ಯ ಆಳದಲ್ಲೇ 
ಏಕೆ ನಾಟಿ ಮಾಡಬೇಕು? 


ತೆಂಡೆ(ಮರಿ)ಯೊಡೆಯು 
ವುದ: 10 ದಿವಸ 
ನಿಧಾನವಾಗುತ್ತದೆ 








10 ದಿವಸೆಗಳ 
ನಂತರ 
a 


ON LE LLU 












ಅತಿ ಆಳ 


ಹೊಸ ತೆಂಡೆ 
(ಮರಿ) ಗಳು 





10 ದಿವಸಗಳ" 
ಸಂತರ 


po 


1111/1111!!! 1 













(11111111111!!! 





ಈ ಸಾಮಾನ್ಯವಾಗಿ ನಾಟಿಯಾದ 5-10 ದಿವಸಗಳ ನಂತರ ಸಸಿ ತೆಂಡೆ(ಮರಿ)ಯೊಡೆ 
ಯುತ್ತದೆ. 

ಈ ನಾಟ ಮಾಡಿದ ಸಮಯದಲ್ಲಿ ಬೆಳವಣಿಗೆಯು ಸ್ವಲ್ಪ ಸಮಯ ಸ್ಮಗಿತಗೊಳ್ಳು 
ತ್ತದೆ. ಹೊಸ ಬೇರು ಬಿಡಲು 2-4 ದಿವಸಗಳು ಬೇಕಾಗುತ್ತದೆ. 


ನಾಟಿ 41 


ಸಸಿಯ ಎಲೆಗಳನ್ನು ಏಕೆ ಕತ್ತರಿಸಬೇಕು? 








ಎಲ ಕತ್ತರಿಸಿ ಎಲೆ ಕತ್ತರಿಸಿದೆ. ಉತ್ತಮ ಸಸಿ 


ಈ ನೀಳವಾಗಿ ಬೆಳೆದು ಬಾಗಿಕೊಂಡಿರುವ ಎಲೆಗಳು ಮಣ್ಣಿಗೆ ತಾಗುವುದರಿಂದ ರೋಗದ 
ಸೋಂಕಿಗೆ ಸುಲಭವಾಗಿ ತುತ್ತಾಗಂತ್ತವೆ. ಎಲೆ ಕತ್ತರಿಸುವುದರಿಂದ ಇದನ್ನು 
ತಪ್ಪಿಸಿದಂತಾಗುತ್ತದೆ. 

ಈ ಎಲೆ ಕತ್ತರಿಸುವುದರಿಂದ ಉಂಟಾಗುವ ಗಾಯಗಳ ಮೂಲಕ ದಂಡಾಣುಗಳಂ 
ಸುಲಭವಾಗಿ ಸಸ್ಯವನ್ನು ಪ್ರವೇಶಿಸಬಹುದು. ಆದ್ದರಿಂದ ಸರಿಯಾದ ವಯಸ್ಸಿನ 
ಉತ್ತಮವಾಗಿ ಬೆಳೆಸಿದ ಸಸಿ ನಾಟಿ ಮಾಡುವುದು ಶ್ರೇಷ್ಠವಾದ ಪದ್ಧತಿ: 


'42 ಸಚಿತ್ರ ಬತ್ತದ ಬೆಳೆ 


ಎಲೆಗಳು 


45 


47 


ಬತ್ತದ ಎಲೆ (ಗರಿ) 

ಮುಖ್ಯ ಕಾಂಡದ ಎಲೆಗಳು 
ಎಲೆಗಳ ಉತ್ಪತ್ತಿ 
ನಡುಗೆಣ್ಣು ಗಳು 


ಬತ್ತದ ಎಲೆ (ಗರಿ) ' 


ಗರಿಯ ಬುಡ 





ಈ ಇತರ ಜಾತಿಯ ಹುಲ್ಲಿನ ಎಲೆಗಳಲ್ಲಿ ಇಲ್ಲವಾದ ಲಿಗ್ಯೂಲ್‌ ಹಾಗೂ ಆರಿಕಲ್‌ಗಳು 
ಬತ್ತದ ಎಲೆಗಳಲ್ಲಿವೆ. 


ಈ ಕೆಲವು 'ಹುಲ್ಲುಗಳಲ್ಲಿ ಕಾಲರ್‌ ಜೊತೆ ಲಿಗ್ಯೂಲ್‌ ಅಥವಾ ಆರಿಕಲ್‌ ಎರಡರಲ್ಲಿ 
ಒಂದು ಮಾತ್ರ ಇರಬಹುದು. 


ಈ ಬತ್ತದ ಎಲೆಯು ಇತರ ಹುಲ್ಲಿನ ಎಲೆಗಳಂತೆ ಸಮಾನಾಂತರ ನರಗಳನ್ನು ಹೊಂದಿ 
ರುತ್ತದೆ. ಇ 


ಎಲೆಗಳು 45 


ಮುಖ್ಯ ಕಾಂಡದ ಎಲೆಗಳು. 


8 ಎಲೆ ya 














1 
ಪ್ರಥಮ ಎಲೆ | |! 





ಪ್‌ ಕೋಲಿಯಷ್ಟೈ! 





ಈರಿ ಲ ದಿ ಈಿ 


4 ಬೀಜದಿಂದ ಪ್ರಥಮವಾಗಿ ಕೋಲಿಯಾಪ್ಟೈಲ್‌ ಹೊರಬರುತ್ತದೆ; ನಂತರ 
ಪ್ರಥಮ ಎಲೆ, ತದನಂತರ ಎರಡನೇ ಎಲೆ (ದೊಡ್ಡ. ಗರಿಯೊಡನೆ) ಹೀಗೆ 
ಒಂದೊಂದಾಗಿ ಹೊರಬರುತ್ತವೆ. 


ಈ ಅಂತಿಮವಾಗಿ ಬರುವ ಎಲೆಯೇ ಬಾವುಟ ಎಲೆ. 


46 ಸಚಿತ್ರ ಬತ್ತದ ಬೆಳೆ 


ಎಲೆ ಉತ್ಪಾದನೆ 


ಕಾಂಡದ ತುದಿಯಲ್ಲಿ ನೀಳವಾಗಿ ತೆಗೆದಿರುವ ಕೊಯ್ದ 























ಈ ಮುಖ್ಯಕಾಂಡದಲ್ಲಿ ಎಲೆಗಳು ಒಂದೊಂದಾಗಿ ಹೊರಡುತ್ತವೆ. 
ಈ ಪ್ರತಿ 7 ದಿನಕ್ಕೊಮ್ಮೆ ಒಂದು ಹೊಸ ಎಲೆ ಹೊರಡುಂತ್ತದೆ. 
ಈ ಎಲೆಗಳು ಒಂದರಮೇಲೊಂದರಂತೆ ಬೆಳೆದಿರುತ್ತವೆ, 


ನಡುಗೆಣ್ಣುಗಳು 


ಅತ್ಯಂತ ನೀಳವಾದ 
ನಡುಗೆಣ್ಣು ಮೊದಲನೇ ನಡುಗೆಣ್ಲು 
2ಕೆಯದು 
3ನೆಯದು 
4ನೆಯದು. 


5ನೆಯದೂ 
. ಅತ್ಯಂತ ಚಿಕ್ಕ 
ನಡುಗೆಣ್ಣು 








ಅ ಸಸ್ಯವು ಕೊಯ್ಲಿಗೆ ಬಂದಾಗ ಸಾಮಾನ್ಯವಾಗಿ 4 ರಿಂದ6 ನಡುಗೆಣ್ಣುಗಳು ಒಂದು 
ಸೆ.ಎಿೀ.ಗಿಂತಲೂ ಉದ್ದವಾಗಿರುತ್ತವೆ. 

ಈ ಬುಡಭಾಗದ ನಡುಗೆಣ್ಣಗಳು ಉದ್ದವಾಗಿದ್ದೆಷ್ಟೂ ಸಸ್ಯವು ಬಿದ್ದು ನಷ್ಟವುಂಟಾ 
ಗುವ ಸಾಧ್ಯತೆ ಹೆಚ್ಚಾ. 

ಈ ನಡುಗೆಣ್ಣು ಉದ್ದವಾಗಿ ಬೆಳೆಯಲು ಸಾಮಾನ್ಯವಾದ ಕಾರಣಗಳೆಂದರೆ ಒತ್ತಾದ 
ಸಹಿ ಸಂದಣೆ, ಮೋಡಕವಿದೆ ಹವಾ, ಮಣ್ಣಿನಲ್ಲಿ ಮಿತಿಮಾರಿದ ಸಾರಜನಕ ಮತ್ತು 
ಅರೆಯಾದ ಉಷ್ಣಾಂಶ, 


48 ಸಚಿತ್ರ ಬತ್ತದ ಬೆಳೆ 


ಬೇರುಗಳು 


52 
53 
54 


55 
56 
57 
58 
59 
60 


6! 


62 


63 


64 


4 


ಬೇರಿನ ಮೂಲ 
ಕಿರೀಟಿ ಬೇರುಗಳು 
ಬೇರು ಕೂದಲುಗಳು 
ಬೇರಿನ ಕ್ರಿಯೆಗಳು- ನೀರು ಮತ್ತು ಪೋಷಕಾಂಶ 
ಗಳನ್ನು ಹೀರುವ ಭಾಗ ಸಸ್ಯದ ಮೇಲ್ಭಾಗಕ್ಕೆ 
ಆಸರೆ ನೀಡುತ್ತದೆ 
ಬೇರು ಬೆಳವಣಿಗೆ 
ಬೇರು ಬೆಳನಣಿಗೆ- ನಾಟಿಯಾದ 30 ದಿವಸಗಳ ನಂತರ 
ಬೇರು ಬೆಳನಣಿಗೆ- ನಾಟಿಯಾದ 50 ದಿವಸಗಳ ನಂತರ 
ತೆನೆ ಹೊರಬರುವಾಗ ಬೇರಿನ ಬೆಳವಣಿಗೆ 
ಬೇರು ಹಂಚಿಕೆ 
ಬೇರು ಬೆಳನಣಿಗೆಯು ಮಣ್ಣಿ ನ ಮೇಲು ಪದರದ 
ಆಳವನ್ನ ನಲಂಬಿಸಿರುತ್ತದೆ 
ಬೇರು ಬೆಳನಣಿಗೆಯು ಉತ್ತ ಮಣ್ಣಿ ನ 
`ಆಳನನ್ನಿ ವಲಂಬಿಸಿರುತ್ತದೆ 
ಬೇರು ಬೆಳವಣಿಗೆಯು ನೀರು ಕೆಳಪದರಕ್ಕೆ 
ಜಿನುಗುವ ಪ್ರಮಾಣವನ್ನ ನಲಂಬಿಸಿರುತ್ತದೆ 
ಬೇರು ಬೆಳವಣಿಗೆಯು ಗಾಳಿಯು ದೊರೆಯುವ 
ಪ್ರಮಾಣವನ್ನವಲಂಬಿಸಿರುತ್ತ ದೆ 
ಬೇರು ಬೆಳವಣಿಗೆಯು ರಸಗೊಬ್ಬರದ ಪೂರೈಕೆಯ 
ಮಟ್ಟಿವನ್ನವಲಂಬಿಸಿರುತ್ತದೆ 


ಬೇರಿನ ಮೂಲ 





x ಈ 


"ಆ ಪ್ರಥಮ ಬೇರು ಒಂದು ತಿಂಗಳೊಳಗೆ ಸತ್ತುಹೋಗುತ್ತದೆ. ಎ. 

೨ ಕಿರೀಟ ಬೇರುಗಳು ಕೆಳಗಿನ ಗೆಣ್ಣುಗಳಿಂದ ಹೊರಡಂತ್ತವೆ. 

ಅ ಹಳೆಯ ಬೇರುಗಳು ಅಥವಾ ಬೇರಿನ ಹಳೆಯ ಭಾಗಗಳು ಕಂಡು ॥ ಬಣ್ಣ, ಹೊಸ 
ಬೇರು ಅಥವಾ ಅದರ ಭಾಗಗಳು ಬಿಳುಪಾಗಿ ಇರುತ್ತವೆ 


ಬೇರುಗಳು 31 


ಕಿರೀಟ ಬೇರುಗಳು 


ಮಣ್ಣಿನ ಮಟ್ಟ 
- ಎಣಿಕೆ ಬೇರುಗಳು 


— ಸಾಧಾರಣ ಬೇರುಗಳು 





ಆ ರೀಟ ಬೇರುಗಳು ಕೆಳಗಿನ ಗೆಣ್ಣುಗಳಿಂದ ಹೊರಡುತ್ತವೆ. 

೪ ಮೇಲ್ಪದರದ ಮತ್ತು ಸಾಧಾರಣವಾದ ಎರಡು ಜಾತಿ ಕಿರೀಟ ಬೇರುಗಳು ಇರು 
ತ್ತವೆ. 

ಅ ಮಣ್ಣಿನಲ್ಲಿ ಹವೆಯ ಪ್ರಮಾಣ ಕಡಮೆ ಇರುವಾಗ ಮೇಲ್ಪದರದ ಬೇರುಗಳು 

`` ಸುಲಭವಾಗಿ ಹೊರಡುತ್ತವೆ. ಇದನ್ನು ಬೆಳವಣಿಗೆಯ ಹಂತದಲ್ಲಿ ಹೆಚ್ಚಾಗಿ ಕಾಣ 


ಬಹುದು. 
$2 ಚತ್ರ ಬತ್ತದ ಬೆಳೆ 


ಬೇರು ಕೂದಲುಗಳ: 


ಎಲೆಗಳಿಗೆ ನೀರನ್ನ ಕೊಂಡೊಯ್ಯುವ 
ಕೊಳವೆಗಳು A 







ಎಸ ಬೇರು ಕೂದಲು 


ಹಿ ನೀರು ಮತ್ತು ಪೋಷಕಾಂಶಗಳು 
' ಹೀರಲ್ಪಟ್ಟವೆ 


320ರಷ್ಟು ದೊಡ್ಡದಾಗಿ ಮಾಡಿರುವ ಒಂದು ಎಳೆಯ ಟೊಂಕ ಅಡ್ಡಕೊಯ್ದ 


¥ A 


| 


0 


1 ದದ ಮಣ್ಣು ಕಣಗಳು 


/ 3ರ ಹೊರಬೇರಿನ ವಧರ 


ಈ ಬೇರು ಕೂದಲುಗಳು ಹೊರಪದರದಿಂದ ಮಾರ್ಪಟ್ಟು ಕೊಳವೆ ಆಕಾರ ಹೊಂದಿ 
ರುತ್ತವೆ. 

ಈ ನೀರು ಮತ್ತು ಪೋಷಕಾಂಶ ಹೀರುವಿಕೆಯಲ್ಲಿ ಇವು ಮಹತ್ವದ ಪಾತ್ರವನ್ನು 
ಹೊಂದಿರುತ್ತವೆ... ನ 

ಈ ಬೇರು ಕೂದಲುಗಳು ಸ್ವಲ್ಪ ಸಮಯ ಮಾತ್ರ ಇರುತ್ತವೆ. | ” 


: ಬೇರುಗಳು 33 


PSA 


ಬೇರಿನ ಕ್ರಿಯೆಗಳು . ನೀರು ಮತ್ತು 
ಪೋಷಕಾಂಶಗಳನ್ನು ಹೀರುವ ಭಾಗ 
ಸ್ಕದ ಮೇಲ್ಭಾ ಗಕ್ಕೆ. ಆಶ್ರಯ ನೀಡುತ್ತದೆ 





ನೀರು 4 ಪೋಷಕಾಂಶ ಈ 


ಈ ಮಣ್ಣಿನಲ್ಲಿರುವ ನೀರು, ಸಾರಜನಕ, ರಂಜಕ, ಪೊಟ್ಯಾಸಿಯಂ ಇತ್ಮಾದ ಫಷ 
ಕಾಂಶಗಳನ್ನು ಹೊಂದಿರುತ್ತದೆ. 


54 ಸಚಿತ್ರ ಬತ್ತದ ಬೆಳಿ 


ಬೇರು ಬೆಳನಣಿಗೆ 


iy ಡ್‌್‌ ರ್ಸ್‌ ನ್‌ 
“BE 


ತ್ಯಾ 


eS ಮ 


ವೆ 
ಎರ್‌ 
N ಕ * 
NN 
{| 
Nyy 8 [7 
ಮಮನ J ಗೆ 


ಕ 
ತ 
ಷಿ 
ನ 
Kt 
1 


ರ್ನ PAs 
| NI; ದ 


ಕ 
ಖೆ5 


ಬೇರುಗಳು 


ಈ ಸಸ್ಯ ಬೆಳವಣಿಗೆಯ ಕೊನೆ ಹಂತದಲ್ಲಿ ಮೇಲಿನ ಗೆಣ್ಣುಗಳಿಂದ ಹೊರಟ ಬೇರುಗಳು 
ಮಣ್ಣಿನ ಮೇಲ್ಪದರಿನಲ್ಲಿ ಚಾಪೆಯಂತೆ ಹೆಣೆದುಕೊಳ್ಳುತ್ತವೆ. 


ಬೇರು ಬೆಳವಣಿಗೆ - ನಾಟಿಯಾದ 
30 ದಿನಸಗಳ ನಂತರ 








ಅ ಸುಮಾರು ಎಲ್ಲಾ ಬೇರುಗಳು ಉತ್ತಿರುವ ಮೊದಲ ಪಡೆರಿಸಲ್ಲೇ ಇರುತ್ತಫೆ. 


$6 ಸಚಿತ್ರ ಬತ್ತದ ಬೆಳೆ 


ಬೇರು ಬೆಳವಣಿಗೆ - ನಾಟಿಯಾದ 
50 ದಿನಸಗಳ ನಂತರ 





ಈ ಕಲವು ಬೇರುಗಳು ಮಣ್ಣಿನ ಕೆಳಪದರಕ್ಕೂ ಬಂದಿರುತ್ತವೆ. - 


ಬೇರುಗಳು 57 


ಹೊಡೆ ಹೊರಬರುವಾಗ 
ಬೇರಿನ ಬೆಳವಣಿಗೆ 





ಅ ಕೆಲವು ಪುಷ್ಟವಾದ ದಪ್ಪ ಬೇರುಗಳು ಮಣ್ಣಿನ ಕೆಳಪದರದವರೆಗೂ ಬೆಳೆದಿವೆ. 
ಅ ಬಾವೆ ಬೇರುಗಳು. 


58 ಸಚಿತ್ರ ಬತ್ತದ ಬಿಳಿ 


ಬೇರು ಹಂಚಿಕೆ 





RM 


4 
(| 


ಚ 
H 
] 
H 


Tif 


\ 
ಸ 
| 
1% 
11; 
1 
[EN 





ಆ ಬೇರು ಬೆಳವಣಿಗೆಯು ಮಣ್ಣಿನ ಮೇಲು ಪದರದ ಗಾತ್ರ, ಉತ್ತಮಣ್ಣಿನ ಗಾತ್ರ, 
ನೀರು ಬಸಿಯುವ ಪ್ರಮಾಣ, ಮಣ್ಣಿನಲ್ಲಿ ಹವೆಯ ಪ್ರಮಾಣ, ನೀರಿನ ಪ್ರಮಾಣ 
ಮತ್ತು ರಸಗೊಬ್ಬರಗಳನ್ನು ಅವಲಂಬಿಸಿರುತ್ತದೆ. 

"ಈ ಮಣ್ಣಿನಲ್ಲಿರುವ ಸಾರವು ಸುಲಭವಾಗಿ ಸಸ್ಯಕ್ಕೆ ದೊರೆಯಬೇಕಾದರೆ ಸಸ್ಯದ ಬೇರು 
ಆಳವಾಗಿ ಹಾಗೂ ವಿಶಾಲವಾಗಿ ಒಂದೇ ಸಮನಾಗಿ ಹರಡಿರಬೇಕು. 


' ಬೇರುಗಳು 59 


ಬೇರು ಬೆಳವಣಿಗೆಯು ಮಣ್ಣಿನ ಮೇಲು 
ಸದರದ ಆಳವನ್ನು ಅವಲಂಬಿಸಿರುತ್ತದೆ 








ಅ ಮಣ್ಣಿನ ಮೇಲು ಪದರದ ಆಳವು ಹೆಜ್ಜಾಗಿದ್ದಷ್ಟೂ ಬೇರುಗಳು ಉದ್ದವಾಗಿ ಚೆಳೆ 
ಯುತ್ತವೆ. ೫1 


`60 ಸಚಿತ್ರ ಬತ್ತದ ಬೆಳೆ 


ಬೇರು ಬೆಳನಣಿಗೆಯು ಉತ್ತಮಣ್ಣಿನ 
ಆಳವನ್ನವಲಂಬಿಸಿರುತ್ತದೆ 





ಅ ಉತ್ತಮಣ್ಣಿನ ಆಳ ಹೆಚ್ಚಾಗಿದ್ದಷ್ಟೂ ಬೇರು ಉದ್ದವಾಗಿ ಬೆಳೆಯುತ್ತದೆ. 
ಅ ಆದ್ದರಿಂದ ಆದಷ್ಟು ಆಳವಾಗಿ ಉಳುಮೆ ಮಾಡಬೇಕು. 


ಬೇರುಗಳು 61 


ಬೇರು ಹಂಚಿಕೆಯು ನೀರು ಕೆಳಸದರಕ್ಕೆ 
ಜಿನುಗುವ ಪ್ರಮಾಣವನ್ನು 
ಅವಲಂಬಿಸಿರುತ್ತದೆ 


ದಾಸ್‌ 


814 


4 


ತ್‌ 


42) 
ದ 


NNN 


ನ್‌ 


ಡ್‌ 
ಮಮ್‌: 


SS 


ಕಾ 


\ 


ಪ್ರೆ 
ಇರ್‌ 





= 


ಕಾಲ್‌ 
ವ್‌ 
ಹ್ಹೆ 


ಎ 
WS 


್ರ 


| 





ಕ 


ಮಾ 
ನ 


ಮ 


ಮ 


\ 


\ 


/; 
4 


ಮಾರಾ 


ಮಾವ 


ER 


ಹ್‌ 


ಸ 


SR 
NN 
Ny, 
ಕ್ರ! 
ಪ್‌ 


ದ್‌ 


4 
nS 
4 














ನೌ 
ಕ್ಕ 

ಮು i 
ನ 


AULA 
PR (118/41! gt 
13; 18 
ತ್ನ ಖೆ 
ಕ್‌ NN RS 
INN BAR 
Q 





ಈ ನೀರು ಮಣ್ಣಿನಲ್ಲಿ ಸರಾಗವಾಗಿ ಜಿನುಗುವಂಶಿದ್ದಲ್ಲಿ ಬೇರು ಸುಲಭವಾಗಿ ಬೆಳೆಯು 
ತ್ತದೆ. 
ಅ ನೀರು ಕೆಳಪದರಕ್ಕೆ ಜಿನುಗುವುದರಿಂದ ಕೆಳಪದರದಿಂದ ಸಸ್ಯಕ್ಕೆ ಹೆಚ್ಚು ಆಹಾರ, 


ಹವೆ ದೊರೆಯುತ್ತವೆ. 
ಈ ಬೇರು ಆಳವಾಗಿ ಬೆಳೆದಷ್ಟೂ ಹೆಚ್ಚು ನೀರು ಹೀರಬಲ್ಲದು, ನೀರಿನ ಕೊರತೆ ಇದ್ದಲ್ಲಿ 


- ಇದು ಪ್ರಯೋಜನಕಾರಿ. 


ಬೇರು ಹಂಚಿಕೆಯು ಹನೆ ದೊರೆಯುವ 
ಪ್ರಮಾಣವನ್ನು ಅವಲಂಬಿಸಿರುತ್ತದೆ 





ಅ ಮಣ್ಣಿನಲ್ಲಿ ಸಾಕಷ್ಟು ಹವೆ ಇಲ್ಲದಿದ್ದಲ್ಲಿ ಬೇರು ಕೊಳೆಯಬಹುದು ಅಥವಾ ಬೆಳ 
ವಣಿಗೆಯು ನಿಲ್ಲಬಹುದು. ಪರಿಣಾಮವಾಗಿ ಬೇರಂ ತೆಳುವಾಗಿರುತ್ತದೆ. 

ಅ ಮೇಲ್ಪದರದ ಮಣ್ಣಿನ ಮಾದರಿ ಮತ್ತು ಆಳಕ್ಕೆ ಅನುಗುಣವಾಗಿ ಹವೆಯು ಕೆಳ 
ಪದರವನ್ನು ಪ್ರವೇಶಿಸಿರುತ್ತದೆ. 


` ಬೇರುಗಳು 63 


1B, 
ಬು 
ಫಸ 
ಬ 
ಡು 
O9೫ 
LA 
೫ 
B88 

ಇ 
ಬ್ರಾ 
_॥ 





Ny 





ಉತ್ತಮ 





ಅ ರಸಗೊಬ್ಬರವನ್ನು ಉತ್ತಮಣ್ಣಿಗೆ ಚೆನ್ನಾಗಿ ಬೆರೆಸುವುದರಿಂದ ಪುಷ್ಟವಾದ ಬೇರು 


... ಬೆಳೆಯುತ್ತದೆ. 


ತೆಂಡೆಮರಿ) ಗಳು 


‘6 
68 
69 
70 
71 
72 
73 


74 
75 


5] 


ಪ್ರಥಮ ತೆಂಡೆ 
ತೆಂಡೆಯೊಡೆಯುವ ಮಾದರಿ 
ತೆಂಡೆಗಳ ಉತ್ಪಾದನೆ 
ಫಲಭರಿತ ಮತ್ತು ಫಲರಹಿತ ತೆಂಡೆಗಳು 
ಫಲಭರಿತ ತೆಂಡೆಗಳ ಪ್ರಮಾಣ (ಶೇಕಡಾ) 
ತೆಂಡೆಗಳ ಸಂಖ್ಯೆ ನಿರ್ಧರಿಸುವ ಅಂಶಗಳು - ತಳಿ 
ತೆಂಡೆಗಳ ಸಂಖ್ಯೆ ನಿರ್ಧರಿಸುವ 
ಅಂಶಗಳು - ನಾಟಿ ಅಂತರ 

ತೆಂಡೆಗಳ ಸಂಖ್ಯೆ ನಿರ್ಧರಿಸುವ ಅಂಶೆಗಳು-ನಾಟ ಕಾಲ 
ತೆಂಡೆಗಳ ಸಂಖ್ಯೆ ನಿರ್ಧರಿಸುವ 

ಅಂಶಗಳು- ಸಾರಜನಕದ ಮಟ್ಟ 





೨ ಸಾಮಾನ್ಯವಾಗಿ ಪ್ರಥಮ ತೆಂಡೆಯು ಮುಖ್ಯ ಕಾಂಡ ಮತ್ತು ಎರಡನೆ ಎಲೆಯ 
_) ಮಧ್ಯೆ ಹೊರಡುತ್ತದೆ. 

ಅ ಚೆನ್ನಾಗಿ ಬೆಳೆದ ನಂತರ ತೆಂಡೆಯು ಮುಖ್ಯ ಕಾಂಡಕ್ಕೆ ಅಂಟಿಕೊಳ್ಳುತ್ತದೆ. ಆದರೂ 
ಜ್ನ ತೆಂಡೆಯು ಪ್ರತ್ಯೇಕ ಬೇರು ಹೊಂದಿರುವುದರಿಂದ ನಿರಾವಲಂಬಿ ಎನ್ನಬಹುದು. 


ತೆಂಡೆ(ಮರಿ)ಗಳು * 67 


ತೆಂಡೆ (ಮರಿ)ಯೊಡೆಯುವ ಮಾದರೆ 


750೧5 5೧9 ಐ M P SPS ಇ೦ದಿನ? 





ಅ ಪ್ರಥಮ ಶೆಂಡೆಗಳು (P) ಮುಖ್ಯ ಕಾಂಡ (1!) ದಿಂದ ಹೊರಡುತ್ತವೆ. 

೨೧ ತೀಯ ತೆಂಡೆಗಳು (8) ಪ್ರಥಮ ತೆಂಡೆಗಳಿಂದ ಮತ್ತು ತೃತೀಯ ತೆಂಡೆಗಳು 
(T) ದ್ವಿತೀಯ ತೆಂಡೆಗಳಿಂದ ಹೊರಡುತ್ತವೆ. 

ಅ ಅತ್ಯಂತ ಹಳೆಯ ತೆಂಡೆಗಳು ಪ್ರಥಮ ಕಾಂಡದ ಬುಡಭಾಗದಿಂದ ಹೊರೆಡುತ್ತವೆ, 


68 ಸಚಿತ್ರ ಬತ್ತದ ಬೆಳೆ 


ತೆಂಡೆ (ಮರಿ)ಗಳ ಉತ್ಪತ್ತಿ 








ಈ ನಾಟಿಯಾದ 10ನೇ ದಿವಸ ತೆಂಡೆ ಹೊರಡಲಾರಂಭಿಸುತ್ತದೆ. 50ರಿಂದ 60 
ದಿವಸಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತೆಂಡೆ ಹೊರಡುತ್ತವೆ. 

ಈ ತೆಂಡೆಗಳ ಸಂಖ್ಯೆಯು ಪರಮಾವಧಿ ಮುಟ್ಟಿದ ನಂತರ ಕೆಲವು ಕ್ಷೀಣ ತೆಂಡೆಗಳು 
ಸಾಯುವುದೆರಿಂದೆ ತೆಂಡೆಗಳ ಸಂಖ್ಯೆ ಕಡಮೆಯಾಗುತ್ತದೆ. 


, ತೆಂಡೆ(ಮರಿ)ಗಳು .69 


ಫಲಭರಿತ ಮತ್ತು ಫಲರಹಿತ 
ತೆಂಡೆ (ಮರಿ)ಗಳು 


| ಖು pen 


ie 


A 





pd 
0 












ಈ ಬಹಳ ನಿಧಾನವಾಗಿ ಒಡೆದ ಶೆಂಡೆಗಳು ಸಾಮಾನ್ಯವಾಗಿ ಫಲರಹಿತವಾಗಿರುತ್ತ ವೆ. 
ಕೆಲವು ವೇಳೆ ಅವು ಸತ್ತುಹೋಗುವುದುಂಟು. ಮತ್ತೆ ಕೆಲವು ವೇಳೆ ಪುಟ್ಟ ತೆನೆ 
ಯನ್ನು ಹೊರಡಿಸಿ ಬೆಳೆಯು ಕೊಯ್ಲಿಗೆ ಬಂದರೂ ಕಾಳುಮಾಗಿರುವುದಿಲ್ಲ. 

ಅ ಆಧುನಿಕ ತಳಿಗಳು ಹೂ ಬಿಡುವಾಗ ಹೆಚ್ಚು ತೆಂಡೆಗಳನ್ನು ಹೊರಡಿಸುತ್ತವೆ ; ತಡ 
ವಾಗಿ ಬರುವ ತೆಂಡೆಗಳ ಸಂಖ್ಯೆ ಕಡಮೆ. 

ಅ ತಂದೆಗಳು ಕಡಮೆಯಾಗಲು ನೆರಳು, ಪೌಷ್ಟಿಕಾಂಶಗಳು ಆದರಲ್ಲೂ ಸಾರಜನಕದ 
ಕೊರತೆ ಕಾರಣ ಇರಬಹುದು. 


70 ಸಚಿತ್ರ ಬತ್ತದ ಬೆಳೆ 


ಫಲಭರಿತ ತೆಂಡೆ (ಮರಿ)ಗಳ 
ಪ್ರಮಾಣ (ಶೇಕಡಾ) 








ನಾಟಿಯ ನಂತರ ದಿವಸಗಳು 
ಒಟ್ಟು ಉತ್ಪಾದನೆಯಾದ ದಿವಸಗಳು 


x 100 





ಫಲಭರಿತ ತೆಂಡೆಗಳು (%) - ಸ್ವಾತ್ರಗಪರಮಾವನ ಸಖ್ಯ 


ಆ ಮೇಲಿನ ಚಿತ್ರಗಳಲ್ಲಿ ವ್ಯಕ್ತವಾಗುವಂತೆ ನಾಡ ತಳಿಯಲ್ಲಿ ತೇಕಡಾ 50 ಮತ್ತು 
ಆಧುನಿಕ ತಳಿಗಳಲ್ಲಿ ಶೇಕಡಾ 75 ಫಲಭರಿತ ತೆಂಡೆಗಳು ಇರುತ್ತವೆ. 


ತೆಂಡೇಮರಿ)ಿಗಳು 71 


ತೆಂಡೆ (ಮರಿ)ಗಳ ಸಂಖ್ಯೆ ನಿರ್ಧರಿಸುವ 
ಆಂಶಗಳು - ತಳಿ ನ ಸಗ, 





19 ತೆಂಡೆಗಳುಳ್ಳ ತ ; 


ಈ ತಂಡೆ ಹೊಡೆಯುವ ಶಕ್ತಿಯಲ್ಲಿ ತಳಿಯಿಂದ ತಳಿಗೆ ವ್ಯತ್ಯಾಸವಿರುತ್ತದೆ. 

ಅ ಫಲವತ್ತಾದ ಮಣ್ಣಿನಲ್ಲಿ ದೂರ ನಾಟಿ ಮಾಡುವುದರಿಂದ ತೆಂಡೆ ಸಂಖ್ಯೆಯನ್ನು 
ಹೆಚ್ಚಿಸಬಹುದು. ಸಾಮಾನೈವಾಗಿ ಗದ್ದೆಗಳಲ್ಲಿ ಬೆಳೆದಾಗ ಯಾವುದೇ ತಳಿಯು 
ತನ್ನ ಸಾಮರ್ಥ್ಯಪೂರ್ತಿ ತೆಂಡೆಗಳನ್ನು ಹೊರಡಿಸಿರುವುದಿಲ್ಲ. ` 


“72 ಸಚಿತ್ರ ಬತ್ತದ ಬೆಳ 


ತೆಂಡೆ (ಮರಿ) ಗಳ ಸಂಖ್ಯೆ ನಿರ್ಧರಿಸುವ 
ಅಂಶಗಳು - ನಾಟಿ ಅಂತರ 





50 ಸೆ.ಮಿ. 


ಅಂತರ 50 » 50 ಸೆ.ಮಿ, 
ಒಂದು ಸಸ್ಯಕ್ಕೆ 33 ತೆಂಡೆಗಳು 
1 ಚ. ಮಿಗೆ 4 ಸೆಸ್ಮಗಳು 
1 ಚಮಿಗೆ 122 ತೆಂಡೆಗಳು 





"0 ಸೆ.ಮಿ. 
ಅಂತರ 10:10 ಸೆಮಿ. ರ್‌ 
ಒಂದು ಸಸ್ಕಕ್ಕೆ 3 ತೆಂಡೆಗಳು 
1 ಚ. ಮಿ.ಗೆ 100 ಸಸ್ಯಗಳು 
1 ಚ. ಮಿ.ಗೆ 300 ತೆಂಡೆಗಳು 


ಈ ಸಸಯುಂದ ಸಸಿಗೆ ಅಂತರ ಹೆಚ್ಚಿದಂತೆಲ್ಲ ಸಸ್ಯದ ತೆಂಡೆ ಸಂಖ್ಯೆ ಹೆಚ್ಚುತ್ತದೆ. -- 


ಅ ಸಸಿಯಿಂದ ಸಸಿಗೆ ಇರುವ ಅಂತರ ಹೆಚ್ಚಾದಲ್ಲಿ ಚ. ಮೀ.ನಲ್ಲಿಯ ತೆಂಡೆಗಳೆ ಸಂಖ್ಯೆ 
ಕಡಮೆಯಾಗಬಹುದು. 


ತೆಂಡ(ಮರಿ)ಗಳು ' 73 


ಹೊಡೆ 


79 


82 


83 


ಹೊಡೆ ಉದ್ಭವ 

ಕೊಬ್ಬ ಹಂತ 

ಪುಷ್ಸೃ 

ತೆನೆಯಲ್ಲಿ ಹೊ ಅರಳುವ ರೀತಿ 
ಜಾಳು ನಿರ್ಮಾಣ ಹಂತಗಳು 
ಜೊಳ್ಳಿಗೆ ಕಾರಣಗಳು 


10-20 ಮಿ.ಮಿ. 





ಹೂ ಬಿಡುವ 25 ದಿವಸಗಳ ಹೂ ಬಿಡುವ 20 ದಿವಸಗಳ 
ಮುಂಚೆ ಮುಂಚೆ 


ಅ ಪ್ರತೀ ಕಾಂಡದ ಮಖಂತುದಿಯಲ್ಲಿರುವ ಬೆಳೆಯುವ ಬಿಂದುವು ಹೊಡೆಯನ್ನು 
ಹೊರಡಿಸುತ್ತದೆ. 

೪ ಹೊಡೆಯು ಸುಮಾರು 1 ಮಿ.ಮೀ. ಗಾತ್ರ ಇರುವಾಗ ಕಣ್ಣಿಗೆ ಕಾಣಿಸುತ್ತದೆ. 

1 ಮಿ.ಮೀ. ಗಾತ್ರ ಇರುವಾಗ ಹೊಡೆಯ ತುದಿಯಲ್ಲಿ ಅನೇಕ ಬಿಳಿ ಕೂದಲು 
ಗಳಿರುತ್ತವೆ. 

ಈ ಆಗ ತಾನೇ ಉದ್ಭವಿಸಿದ ಪುಟ್ಟ ಹೊಡೆಯು ಸುಮಾರು 1 ಮಿ.ಮೀ, ಉದ್ದ 
ವಿದ್ದು ಎಲೆ ಕವಚದೊಳಗಿರುತ್ತದೆ. ಅಂದಿನಿಂದ ಹೊಡೆ ಹೊರ ಬರುವವರೆಗೆ 
ಮತ್ತೆ 3 ಎಲೆಗಳು ಹೊರಡುತ್ತವೆ. 











ಆ ಕೊಟಿ ಯಲ್ಲಿ ಎಲೆ ಕವಚದ ಬುಡ ಉಬ್ಬಿರುತ್ತದೆ. 


ಅ ಕೊಟ್ಟೆಯು ಹೂ ಬಿಡುವ 20-25 ದಿವಸಗಳು ಮುಂಚೆ 1 ಮಿ.ಮೀ. ಗಾತ್ರ 
ಹೊಡೆ ಹೊರಡಲಿರುತ್ತದೆ. 


ಅ ಹೊಡೆ ಉದ್ಭವಿಸಿದ 35 ದಿವಸಗಳ ನಂತರ ಹೂ ಅರಳುತ್ತವೆ. 


80 ಸಚಿತ್ರ ಬತ್ತದ ಬಿಳೆ 


ಭರಾಗ ಕೋಶ 
ಪುಕೇಸರ 


ಒಳಪದರ 
(ಪೇಲಿಯಾ) 














ಅ ಹೊದೆ ಹೊರ ಬಂದ ಮಾರನೇ ದಿನ ಪರಾಗ ಕೋಶ ಅರಳುತ್ತದೆ. 
ಈ ಉಷ್ಣಾಂಶ ಕಡಮೆಯಾದರೆ ಪರಾಗಕೋಶ ಅರಳುವುದು ತಡವಾಗುತ್ತದೆ. 


ಈ ಅಂದಕೋಶದಲ್ಲಿರುವ ಅಂಡಾಣುವಿನೊಡನೆ ಪರಾಗವು ಶಲಾಕಾಗ್ರದ ಮೂಲಕ 
ಒಳಹೊಕ್ಕು ಅಂಡಾಶಯದಲ್ಲಿರುವ ಅಂಡಾಣುವಿನೊಡನೆ ಕೂಡಿದಾಗ ಅಂಡಾ 
ಶಯವು ಕಾಳಾಗಿ ಪರಿವರ್ಶಿಸುತ್ತದೆ. 


6] 


ಹೊಡೆಯಲ್ಲಿ ಹೂ ಅರಳುವ ರೀತಿ 


196 ಪುಷ್ಪಗಳನ್ನು ಹೊಂದಿದ ಒಂದು ದೊಡ್ಡ ತೆನೆ 
0 0 





N35 0 ೦ನ 
ಗೃ ಗಿ ಗಿಜಿ 
ಬಗ ಯ ಬಟ 
pH YY y PL 6 ಎರಡನೇ ದಿನ 
Wp Rp Ny 
ಳೆ ಬ್ಲ 
a5 ೧ 4 7 ಮೂರನೇ ದಿನ 
A ಜಾ 
Jy G p 0 
ನಿ 0 ಧಿ ನಾಲ್ಕನೇ ದಿನ 
ತ್ರ 4 Q = 
® $4 040 ತು 
೪ ವ Wy ಐದಸೇ ದಿನ 
ಕ್ರ py NG 0 ಸ 5) 
NE 
೨.೪ 0 ¥ N 4 
ಓಗಿ ತ 4 ಆರನೇ ದಿನ 
© Kk) 
ತ್ಯೆ 0 4 AR 4 
ಫೈ ಗ ಏಳನೇ ದಿನ 
ಲ್ಸ } 4 
ಕೆ ) 6 UY ೨ರ೪ದ ಪುಜ್ಞ 


ಅ ತುದಿಯ ಸ್ರಷ್ಟಗಳು ಮೊದಲು ಅರಳುತ್ತವೆ. 


ಈ ಸಾಮಾನ್ಮವಾಗಿ ಬುಡದ ಪುಷ್ಪಗಳಂ ಕೊನೆಯಲ್ಲಿ ಅರಳುವುದರಿಂದ ಕಾಳು ತುಂಬಾ 
ವುದು ತಡವಾಗುತ್ತದೆ. 


ಈ ಆಧುನಕ ತಳಿಗಳು 100-120 ಪುಷ್ಪಗಳನ್ನು ಹೊಂದಿರುತ್ತವೆ. 


82 ಸಚಿತ್ರ ಬತ್ತದ ಬೆಳೆ 


ಕಾಳು ನಿರ್ಮಾಣದ ಹಂತಗಳು 


೧೧000606 








ತಾಗ ಕೋತ 2 
9 ಟು 12 2 30 ದಿನಗಳು 
ಕಣಕ ಪೂರಿ 
ಹಾಲುಕೆಟ್ಟುವ ಹಂತ , ಮಾಗುವ 
- Phe [7 


ಈ ಪರಾಗವು ಅಂಡಾಣುವಿನೊಡನೆ ವಿಲೀನಗೊಂಡ ನಂತರ ಪುಷ್ಪದ ಒಳಗಡೆ ಪಿಷ್ಕವು 
ಶೇಖರಣೆಯಾಗಲಾರಂಭವಾಗುತ್ತದೆ. 


ಈ ಮಾಗಿದ ಪುಷ್ಪವು ಹೊಟ್ಟು ಗಳೊಡನೆ ಸೇರಿ ಕಾಳು ಎನಿಸಿಕೊಳ್ಳು ತ್ತದೆ. 

ಅ ಪರಾಗಸ್ಪರ್ಶವಾದ 21 ದಿವಸಗಳ ನಂತರ ಒಂದು ಕಾಳು ತನ್ನ ಸಂಪೂರ್ಣ ತೂಕ 
ವನ್ನು ಹೊಂದಿರುತ್ತದೆ. . 

ಅ ಒಂದು ತೆನೆಯಲ್ಲಿರುವ ಪುಷ್ಪಗಳು ಅರಳಲಂ 7 ದಿವಸಗಳಾಗುವುದರಿಂದ ತೆನೆಯು 
ಸಂಪೂರ್ಣವಾಗಿ ಮಾಗಲು ಹೆಚ್ಚು ದಿವಸಗಳು ಬೇಕಾಗುತ್ತವೆ. 

ಅ ಎಲ್ಲಾ ತೆನೆಗಳು ಒಮ್ಮೆಯೇ ಹೊರಬರುವುದಿಲ್ಲವಾದ್ದರಿಂದ ಸಂಪೂರ್ಣ ಸಸ 
ಕೊಯ್ಲಿಗೆ ಬರಲು ಇನ್ನೂ ಕೆಲವು ದಿವಸಗಳು ಬೇಕಾಗುತ್ತವೆ. 


ಹೊಡೆ 83 


ಜೊಳ್ಳಿಗೆ ಕಾರಣಗಳು 


ತುಂಬಿದ ಕಾಳಿನ ಒಂದು ಜೊಳ್ಳಿನ ಒಂದು 
ಪಾರ್ಶ್ವ ನೋಟ ಪಾರ್ಶ್ವ ನೋಟ 


ಈ ಕಾಳರ ತುಂಬುವಕರಿಯ ಕಳಿಕರಡರತ"ಅನಕಕ ಅಂಶಗಳನ್ನು ಅವಲಂಬಿಸಿರುತ್ತದೆ 
ಬೆಳೆ ಬಿದ್ದು ಹೋಗಿರುವುದು, ಬೆಳಕು ಸಾಲದಿರುವುದು, ಎಲೆ ಒಣಗಿರುವುದು 
ಮತ್ತು ಸಸ್ಕ ರೋಗಗ್ರಸ್ತವಾಗಿರುವುದು. 
ಆತೀ ಉಷ್ಣಾಂಶ ಅಥವಾ ಗಾಳಿಯಿಂದ ಶಲಾಕಾಗ್ರ ಒಣಗಿರುವುದು. 
ಹೂ ಬಿಡುವಾಗ ಕಡಮೆ ಉಷ್ಣಾಂಶ ಮತ್ತು ಅತೀ ತೇವಾಂಶದಿಂದ ಪುಷ್ಪವು 
'ಅರಳದಿರುವುದು. 
ಹೊಡೆಯು ಬೆಳೆಯುವಾಗ ಉಷ್ಣಾಂಶವು ಕಡಮೆಯಾಗಿ, ಪರಾಗವು ನಶಿಸಿ 

; ಹೋಗುವುದು. 

ಅ ಬೊಳ್ಳುಗಳು ನೀರಿನಲ್ಲಿ ತೇಲುತ್ತವೆ. 


'$4 ಸಚಿತ್ರ ಬತ್ತದ ಬೆಳೆ 


ಸುಪ್ತಾವಸ್ಥೆ 


87 ಕಾಳು ಸುಪ್ತಾ ವಸ್ಥೆ 


೬ ಸುಪ್ತಾವಸ್ಥೆಯಿಂದ ಅನುಕೂಲಗಳು ಹೊಡೆಯ 
ಮೇಲೆ ಕಾಳು ಮೊಳಕೆ ಬರುವುದಿಲ್ಲ 


89 ಸುಪ್ತಾವಸ್ಥೆಯ ಅನುಕೂಲಗಳು ಕೊಯ್ಲಿನೆ ನಂತರ 
ಕೆಲವ್ರೆ' ಬೆವಸಗಳ ತನಕ ತೇವಾಂಶ ಹೆಚ್ಚಾ ಗಿರುವ 
ಕಾಳನ್ನು ಶೇಖರಿಸಿಡಬೇಕಾದ ಸಮಯದಲ್ಲಿ '`ಸೂಳಕೆ 
ಬರುವುದನ್ನು ತಡೆಗಟ್ಟುತ್ತದೆ. 


ಕಾಳಿನ ಸುಪ್ತಾನಸ್ಕೆ 


ಕಟಾವು ಆದ ಕೆಲವು 
ದಿನಗಳ ನಂತರ 


ಉರ್ವಾ + ಜಜ 


0B + ೧೮ 
ಇ ಯಸ +O 
೩4 ಕ್ರಾ 1. “ಬ 
2೭೩ ಕಾ + ನೀರು 


ಕಾಣಾ) 


ಸುಪ್ನಾವ: ತೆ ಯಲ್ಲದ್ದು 


meee Sp 


ಸುಪ್ತಾಮ್ಸ್‌ ಹೊಂದಿದೆ 


meee) yp 


ಇನ್ನೂ ಸುಪ್ತಾವಸ್ಪೆ ಹೊಂದಿದೆ 
ಕ್ರ 
ಹಾಸ; ಮ 
ಇನ್ನೂ ಸುಪ್ತಾವಸ್ಥೆ ಹೊಂದಿದೆ 


ಕಾರಾ) 


ಸುಪ್ನಾವಸ್ದೆ ಇಲ್ಲ 


ಈ ಮೂಲಕೆಗೆ ಬೇಕಾದ ಎಲ್ಲಾ ಅಂಶಗಳು ಇದ್ದಾಗ್ಯೂ ಚೆನ್ನಾಗಿ ಮಾಗಿದ ಕಾಳು 
ದೊರೆಯದಿದ್ದರೆ, ಆಗ ಕಾಳು ಸುಪ್ತಾವಸ್ಥೆಯಲ್ಲಿದೆ ಎಂದರ್ಥ. 

ಈ ಎಲ್ಲಾ ತಳಿಗಳೂ ಕಾಳು ಸುಪ್ತಾವಸ್ಥೆ ಹೊಂದಿರುವುದಿಲ್ಲ, 

€ ಕೊಯ್ಲು ಮಾಡುವಾಗಿದ್ದ ಹವಾಗುಣ ಮತ್ತು ತಳಿಯ ಗುಣದ ಮೇಲೆ ಬತ್ತವು 
ತನ್ನ ಸುಪ್ತಾವಸ್ಥೆಯನ್ನು 0-80 ದಿವಸಗಳಲ್ಲಿ ಕಳೆದುಕೊಳ್ಳುತ್ತದೆ. 


ಸುಪ್ಪಾವಸ್ಥೆ 87 


ಸುಪ್ತಾವಸ್ಥೆಯ ಅನುಕೂಲಗಳು- 
ಹೊಡೆಯಲ್ಲಿಯೇ ಬೀಜಗಳು ಮೊಳಕೆ 
ಬಾರದಂತೆ ತಡೆಯುತ್ತದೆ 





ವಹಿಸುತ್ತದೆ. 


ಅ ಸುಪ್ರಾವಸ್ಥೆ ಹೊಂದಿಲ್ಲದ ಕಾಳುಗಳು ತೆನೆಯ ಮೇಲೆ ಮಾಗಿ ನಿಂತಾಗ ಕೊಯ್ಲಿಗೆ 
ಮುನ್ನ ಮಳೆಯಾದರೆ ಮೊಳಕೆ ಬಂದುಬಿಡುತ್ತದೆ. 

ಈ ಬರಗಾಲದಲ್ಲಿ ಹೆಚ್ಚು ಬಿಸಿಲಿರುವಾಗ ಕೊಯ್ಲು ಮಾಡಲ್ಪಟ್ಟ ಬೀಜದಲ್ಲಿ ಸುಪ್ತಾ 
ವಸ್ಥೆ ಸಾಮಾನ್ಯವಾಗಿ ಕಡಮೆ ಇರುತ್ತದೆ. ` 


88 ಸಚಿತ್ರ ಬತ್ತದ ಬೆಳೆ 


ಸುಸ್ತಾವಸ್ಥೆಯ ಅನುಕೂಲಗಳು-ಬತ್ತದ 
ಬೆಳೆ ಕಟಾವು ಆದ ಕೆಲವು ದಿನಗಳಲ್ಲೇ 
ತೇವದ ಬೀಜವನ್ನು ಶೇಖರಿಸಿದಾಗ | 
ಬೀಜ ಬೆಳೆಯುವುದನ್ನು ತಡೆಗಟ್ಟುತ್ತದೆ 





ಈ ಸುಪ್ತಾವಸ್ಥೆಗೆ ಏನು ಕಾರಣ ಎಂಬುದು ಇನ್ನೂ ಸರಿಯಾಗಿ ತಿಳಿದುಬಂದಿಲ್ಲ. 
ಅ ಸುಪ್ತಾವಸ್ಥೆಯು ಒಂದು ರೀತಿಯಲ್ಲಿ ಅನಾನುಕೂಲವೆನ್ನಬಹುದು. ಹೊಸದಾಗಿ 
ಕೊಯ್ಲು ಮಾಡಿದ ಬೀಜವನ್ನು ಕೂಡಲೇ ಬಿತ್ತನೆ ಮಾಡಲಾಗುವುದಿಲ್ಲ. 


ಸುಪ್ತಾವಸ್ಥೆ 89 


ಗೊಬರಗಳು 
ಬ 


93 


94 


95 


96 


97 


98 


ಗೊಬ್ಬರವೆಂದರೇನು ಕ 

ಬತ್ತಕ್ಕೆ ಜೀಕಾಗುವ ಪೋಷಕಾಂಶಗಳು 
ಗೊಬ್ಬರಗಳ ಪಾತ್ರ 

ಗೊಬ್ಬರಗಳ ವಿಧ-- ಸಾವಯವ 
ಗೊಬ್ಬರಗಳ ವಿಧ ನಿರವಯವ 


ಮಣ್ಣಿಗೆ ಹಾಕಿದ ಸಾರಜನಕ ಗೊಬ್ಬರದೆ ಪಾಡು 


ಗೊಬ್ಬರವೆಂದರೇನು ? 





ಅ ಸಸ್ಯಕ್ಕೆ ಬೇಕಾದ ಮುಖ್ಯವಾದ ಪೋಷಕಾಂಶಗಳು ಗೊಬ್ಬರದಲ್ಲಿವೆ. ಗೊಬ್ಬರ 
ವನ್ನು ಮಣ್ಣಿಗೆ ಸೇರಿಸಬಹುದು. 

ಅ ಕೆಲವು ವೇಳೆ ಮಣ್ಣಿ ನಲ್ಲಿ ಸಸ್ಮಕ್ಕೆ ಬೇಕಾಗುವಷ್ಟು ಪೋಷಕಾಂಶಗಳು ದೊರೆಯದಿರ 
ಬಹುದು. 

ಅ ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ರಸಗೊಬ್ಬರವನ್ನು ಹಾಕಬೇಕು. 


ಗೊಬ್ಬರಗಳು 93 


ಬತ್ತಕ್ಕೆ ಬೇಕಾಗುವ ಪೋಷಕಾಂಶಗಳು 





ಈ ಇಂಗಾಲ, ಆಮ್ಲಜನಕ ಮತ್ತು ಜಲಜನಕಗಳನ್ನು ಬಿಟ್ಟು ಮೇಲೆ ಹೇಳಿರುವವೆಲ್ಲವೂ 
ಗೊಬ್ಬರಗಳಿಂದ ಪೂರೈಕೆಯಾಗುತ್ತವೆ. 

ಈ ಅನೇಕ ಖನಿಜ ಪೋಷಕಾಂಶಗಳನ್ನು ಸಸ್ಯವು ಬಯಸುವುದಾದರೂ ಪೊಟ್ಮಾಷಿಯಂ 
ಮತ್ತು ರಂಜಕಗಳಂ ಅಧಿಕ ಪ್ರಮಾಣದಲ್ಲಿ ಬೇಕಾಗುತ್ತವೆ, ಇ 


94 ಸಚಿತ್ರ ಬತ್ತದ ಬೆಳೆ 


ಗೊಬ್ಬರಗಳ ಪಾತ್ರ 


Ww (ಫ್ರಾ (ಮ) ಈ ಎನ್ನ 


೦೨೦ ೮ ೦೦ ಕೊಬ್ಬುಗಳು 


O0೦ (CD (CD ಸಸಾರಜನಕ 





ಈ ಸಸ ಬೆಳವಣಿಗೆ ಕ್ರಿಯೆಗೆ ಸಾರಜನಕ, ರಂಜಕ ಮತ್ತೂ ಪೊಟಾಸಿಯಂ ಅಂಶಗಳು 
ಅವಶ್ಯಕ. 


ಸುಪ್ತಾವಸ್ಥೆ 95 


ನಿವಿಧ ಬಗೆಯ ಗೊಬ್ಬರಗಳು 





ಪೋಷಕಾಂಶ 
ಡ್ಯ ಖನಿಜ ರಹಿತ 
ಪೋಷಕಾಂಶ ಪದಾರ್ಥ 
(4 
ಕೊಟ್ಟಿಗೆ ಗೊಬ್ಬರ 


ಈ ಸಾವಯವ ಗೊಬ್ಬರಗಳ ಮೂಲ ಕೊಳೆತ ಎಲೆ ಮತ್ತು ಕೋಳಿ ಮಲಗಳಂತಹ 
ಸಸ್ಯ ಹಾಗೂ ಪ್ರಾಣಿಗಳು. 


ಅ ಬಹಳಷ್ಟು ಸಾವಯವ ಗೊಬ್ಬರಗಳು ಕಡಮೆ ಪ್ರಮಾಣದಲ್ಲಿ ಸಸ್ಯಕ್ಕೆ ಬೇಕಾಗುವ 
ಖನಿಜ ಪೋಷಕಾಂಶಗಳನ್ನು ಹೊಂದಿರುತ್ತವೆ. 


ಈ ಸಾವಯವ ಗೊಬ್ಬರಗಳೆ ಬಳಕೆಯಿಂಂದ ಮಣ್ಣು ಸುಧಾರಿಸುತ್ತದೆ. 


96 ಸಚಿತ್ರ ಬತ್ತದ ಬೆಳೆ 


ನಿವಿಧ ಬಗೆಯ ಗೊಬ್ಬ ರಗಳು 


ಉದಾಹರಣೆಗಳು : 


ಅಮೋನಿಯಂ ಸಲ್ಫೇಟ್‌ (21-0-0) 
ಮ್ಯೂರಿಯೇಟ್‌ ಆಫ್‌ ಪೊಟ್ಯಾಷ್‌ (0-0-60) 





ಈ ಸಾವಯವ ಗೊಬ್ಬರಗಳು ಖನಿಜ ಪೋಷಕಾಂಶಗಳನ್ನು ಹೊಂದಿರುತ್ತವೆ. 

ಅ ಸಾರಜನಕ, ರಂಜಕ ಮತ್ತು ಪೊಟಾಸಿಯಂ ಒಳಗೊಂಡ ವಿವಿಧ ಮಾದರಿ ಸಾವಯವ 
ಗೊಬ್ಬರಗಳಿವೆ. 

ಈ ಬೇಲದ ಮೇಲಿರುವ ಸಂಖ್ಯೆಗಳು ಗೊಬ್ಬರದಲ್ಲಿರುವ ಖನಿಜ ಪೋಷಕಾಂಶಗಳ 
ಶೇಕಡಾವಾರು ಪ್ರಮಾಣವನ್ನು ತೋರಿಸುತ್ತವೆ. 24-12-12 ಅಂದರೆ ಶೇ. 24 
ಸಾರಜನಕ, ಶೇ. 12 ರಂಜಕ (P,0;) ಮತ್ತು ಶೇ. 12 ಪೊಟಾಷಿಯಂ (K;0) 
ಎಂದರ್ಥ. 

ಈ ಕೃತಕ ಗೊಬ್ಬರದಲ್ಲಿರುವ ಇತರ ಅಂಶ ಕೇವಲ ಸುಣ್ಣ ಅಥವಾ ಗಂಧಕವಾಗಿರು 
ತ್ತದೆ. 


ಗಾ 


7] ಗೊಬ್ಬರಗಳು 97 


ಮಣ್ಣಿಗೆ ಹಾಕಿದ ಸಾರಜನಕ. 
ಗೊಬ್ಬರದ ಪಾಡು 





ಈ ಬಳ ಕೊಟ್ಟ ಹೆಚ್ಚು ಭಾಗ ಸಾರಜನಕವು ಪೋಲಾಗಿ ಹೋಗುತ್ತದೆ. 


ಅ ಮಣ್ಣನ್ಲ ಸ್ಥಿರೀಕೃತ ಸಾರಜನಕ, ಆಲ್ಬ ಪ್ರಮಾಣದಲ್ಲಿ ಮುಂದಿನ ಬೆಳೆಗೆ 
ದೊರೆಯುತ್ತದೆ. 


ಈ ಇರುವಷ್ಟು ಸಾರಜನಕವನ್ನು ಪೋಲಾಗದಂತೆ ಸದುಪಯೋಗಪಡಿಸಿಕೊಳ್ಳಲು 
ಬೇಕಾದ ಅಂಶಗಳನ್ನು ಗಮನಿಸುವುದು ಉತ್ತಮ ಕೃಷಿಯಲ್ಲಿ ಮುಖ್ಯವಾದ ಅಂಶ. 


98 ಸಚಿತ್ರ ಬತ್ತದ ಬೆಳೆ 


ಎಷ್ಟು ಸಾರಜನಕವನ್ನು 
ಕೂಡಬೇಕು? 


` 101 ಬೆಳೆ ಕಾಲ- ಮಳೆಗಾಲ 

102 ಬೆಳೆ ಕಾಲ- ಬೇಸಿಗೆ ಕಾಲ 

103 ಮಣ್ಣಿ ನ ಫಲವತ್ತತೆ 

104 ತಳಿಯ ಇಳುವರಿ ಸಾಮರ್ಥ್ಯ 

105 ಗೊಬ್ಬರದಿಂದ ಪಡೆಯಬಹುದಾದೆ ಲಾಭ 


ಬೆಳೆ ಕಾಲ . ಮಳೆಗಾಲ. 





ವ್ಯಾ ಧ್‌ 





ಈ ಮಳೆಗಾಲ -ಸಸ್ಕವು ಹೆಚ್ಚು ಎಲೆಗಳಿಂದ ಕೂಡಿ ಉದ್ದವಾಗಿ ಬೆಳೆದು, ಏಲೆಗಳಿಗೆ 
ನೆರಳು ಜಾಸ್ತಿಯಾಗಿ ಆಹಾರ ತೆಯಾರಿಕೆಗೆ ಅಡಚಣೆಯಾಗುತ್ತದೆ. ಒಟ್ಟಿನಲ್ಲಿ 
ಬೆಳೆಯ ಒಳಗೆ ಮತ್ತು ಮೇಲ್ಭಾಗದಲ್ಲಿ ಬೆಳಕಿನ ಅಭಾವ ಉಂಟಾಗುತ್ತದೆ. 

ಈ ಮಳೆಗಾಲದಲ್ಲಿ ಕೊಟ್ಟ ಗೊಬ್ಬರವು ಪೂರ್ತಿ ಸಸ್ಯದ ಉಪಯೋಗಕ್ಕೆ ದೊರೆಯು 
ವುದಿಲ್ಲ. ೨ -ಈ 

ಈ ವಂಳೆಗಾಲದಲ್ಲಿ ಗೊಬ್ಬರವನ್ನು ಕಡಮೆ ಪ್ರಮಾಣದಲ್ಲಿ ಕೊಡಬೇಕು. - 

ಎಷ್ಟು ಸಾರಜನಕವನ್ನು ಕೊಡಬೇಕು? 101 


ಬೆಳೆ ಕಾಲ - ಬೇಸಿಗೆ: ಕಾಲ 





ಈ ಬೇಸಿಗೆ ಕಾಲ ಸಸ್ಯದ ಎತ್ತರ ಮತ್ತು ತೆಂಡೆಗಳ ಸಂಖ್ಯೆ ಕಡಮೆ ಇದ್ದು, ಸಸ್ಯಕ್ಕೆ 
ಹೆಚ್ಚು ಬೆಳಕು ದೊರಕಂವಂತಾಗುತ್ತದೆ. ; 


ಈ ಗೊಬ್ಬರ ಕೊಡುವುದರಿಂದ ತೆಂಡೆಗಳ ಸಂಖ್ಯೆ, ಎಲೆಯಂ ಕ್ಷೇತ್ರಫಲ ಮತ್ತು 
ಆಹಾರ ಉತ್ಪತ್ತಿ ಹೆಚ್ಚಾಗುತ್ತವೆ. 


ಈ ಹೆಚ್ಚು ಬೆಳಕು ಮತ್ತು ಎಲೆಗಳಿಂದ ಆಹಾರ ಉತ್ಪತ್ತಿ ಹೆಚ್ಚುತ್ತದೆ -ಗೊಬ್ಬರದ 
ಖರ್ಚಿಗೆ ತಕ್ಕಂತೆ ಲಾಭವೂ ಹೆಚ್ಚುತ್ತದೆ. 


ಈ ಬೇಸಗೆ ಕಾಲದಲ್ಲಿ ಬೆಳೆಯು ಹೆಚ್ಚು ಸಾರಜನಕವನ್ನು ಉಪಯೋಗಿಸಿಕೊಂಡು 
ಹೆಚ್ಚು ಇಳುವರಿ ನೀಡಬಲ್ಲದು, 


102 ಸಚಿತ್ರ ಬತ್ತದ ಬೆಳೆ 





ದಿಠಿವಿಾರಿದ ಸಾರಜನಕ 





ಆ ಆತಿ ಹೆಚ್ಚು ಸಾರಜನಕದಿಂದ ಬೆಳೆಯು ಮಿತಿಮೀರಿ ಬೆಳೆದು. ಬೆಳಕಿನ ಉಪ 
ಯೋಗಕ್ಕೆ ಅಡಚಣೆಯಾಗುವುದಲ್ಲದೆ ಸಸ್ಯವು ಬಿದ್ದು ನಷ್ಟವಾಗಬಹುದು. 

ಈ ಸಸ್ಯ ಬೆಳವಣಿಗೆಯ ಕೊನೆಯ ಹಂತಗಳಲ್ಲಿ ಸಾರಜನಕವು ಅತಿಯಾದರೆ, ಜೊಳ್ಳು 
ಜಾಸ್ತಿಯಾಗುವುದೆಲ್ಲದೆ, ಫಲರಹಿತ ತೆಂಡೆಗಳು ಹೆಚ್ಚುತ್ತವೆ. 





ಹಚ್ಚಿನ ಪ್ರಮಾಣದ ಸರಿಯಾದ ಪ್ರಮಾಣದ 
ಸಾರಜನೆಕೆ ಸಾರಜನಕ 

ಈ ಹದವರಿತು ಅಂದರೆ ಹಿತವಾದ ಮಟ್ಟ ದಲ್ಲಿ ಸಾರಜನಕವನ್ನು ಕೊಡುವುದರಿಂದ8 
ಎಲೆ ಮತ್ತು ತೆಂಡೆಗಳು ಹದವಾಗಿ ಬೆಳೆದು, ಸಾಕಷ್ಟು ಬೆಳಕು ದೊರಕುವುದರಿಂದೆ 
ಇಳುವರಿಯು ಹೆಚ್ಚುತ್ತದೆ. 


ಎಷ್ಟು ಸಾರಜನಕವನ್ನು ಕೊಡಬೇಕು? 103 


ತಳಿಯ ಇಳುವರಿ ಸಾಮರ್ಥ 





ಎಲೆಗಳು ಜೋಲು 
ನೆರಳು ಆವರಿಸಿರುವಿಕೆ 
ಸಸ್ಯ ಬಿದ್ದಿರುವಿಕೆ 


ಸಾರಜನಕದ ಗೊಬ್ಬರ 


ಈ ಎತ್ತರವಾಗಿ ಬೆಳೆಯುವ ತಳಿಗಳಿಗೆ ಗೊಬ್ಬರ ಕೊಟ್ಟರೆ ಬೆಳೆಯು ಉದ್ದವಾಗಿ 
ಬೆಳೆದು ಬಿದ್ದು ಹೋಗುತ್ತದೆ. 
ಅ ಇದರಿಂದ ಗೊಬ್ಬರ ಹಾಕಿದೆ ಶಾಕಿನಲ್ಲಿ ಇಳುವರಿಯು ಕಡಮೆಯಾಗುವಪುದುಂಟು, 


104 ಸಚಿತ್ರ ಬತ್ತದ ಬೆಳೆ 


ಗೊಬ್ಬ ರದಿಂದ ಬರುವ ಲಾಭ 






ಮಧ್ಯಮ ಗೊಬ್ಬರ 
ಮಧ್ಯಮ ಇಳುವರಿ 
ಕಡಮೆ ಲಾಭ ಹೆಚ್ಚು ಲಾಭ 





ಈ ಹೆಚ್ಚು ಲಾಭ ಪಡೆಯಲು ಒಂದು ಹದವಾದ ಪ್ರಮುಣದಲ್ಲಿ ಗೊಬ್ಬರ ಕೊಡ 
ಬೇಕು. 


ಅ ಈ ಹದವಾದ ಪ್ರಮಾಣವು ಗೊಬ್ಬರದ ಬೆಲೆ ಮತ್ತು ದೊರಕುವ ಹೆಚ್ಚು ಇಳು 
ವರಿಯನ್ನು ಅವಲಂಬಿಸಿರುತ್ತದೆ. 


೨ ಗೊಬ್ಬರದಿಂದ ಬರುವ ಲಾಭ ಮಳೆಗಾಲಕ್ಕೀತ ಬೇಸಿಗೆಯಲ್ಲಿ ಕೆಚ್ಚಾಗಿರುತ್ತದೆ. 
ಅ ಅಧಿಕ ಇಳುವರಿಗೆ ಹದವಾದ ಗೊಬ್ಬರದ ಪ್ರಮಾಣ ತಳಿಯಿಂದ ತಳಿಗೆ ಹೆಚ್ಚು 
ಕಡಮೆ ಇರುತ್ತದೆ. 


ಎಷ್ಟು ಸಾರಜನಕವನ್ನು ಕೊಡಬೇಕು? 105 


ಸಾರಜನಕ ಗೊಬ್ಬರದ 
ಕಾರ್ಯಸಾಮರ್ಶ್ಯತೆ 


ಯನ್ನು ಹೆಚ್ಚಿಸುವುದು ಹೇಗೆ? 


109 
110 
111 


112 
113 
114 


ಅಧಿಕ ಇಳುವರಿ ತಳಿಗಳನ್ನು ಉಪಯೋಗಿಸಬೇಕು 
ಹದೆನಾದ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕು 
ಬತ್ತದ ಜೆಳನಣಿಗೆಯ ಸರಿಯಾದ ಹಂತಗಳಲ್ಲಿ 
ಗೊಬ್ಬರಗಳನ್ನು ಹಾಕಬೇಕು 
ಗದ್ದೆ ನೀರಿಲ್ಲದೆ ಒಣಗುವುದನ್ನು ತಪ್ಪಿಸಬೇಕು 
ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕು 
ಎಲೆಗಳ ಮೇಲೆ ತೇವನಿರುವಾಗ ಮೇಲ್ಲೊಬ್ಬರ 
ಕೊಡಬಾರದು 
ಗದ್ದೆಗಳಲ್ಲಿ ಕಳೆಯನ್ನು ಹತೋಔಯಲ್ಲಿಡಬೇಕು 


ಅಧಿಕ ಇಳುವರಿ ಕೊಡುವ 
ತಳಿಗಳನ್ನು ಉಪಯೋಗಿಸಬೇಕು ? 





ಮಳೆಗಾಲ 





ಸಾರಜನಕ ಸಾರಜನಕ ಸುರಜನಕ ಸಾರಜನಕ 
ಹಾಕಿದಾಗ ಹಾರದಿದ್ದಾಗ ಹಾಕಿದಾಗ ಹಾಕದಿದ್ದಾಗೆ ಹಾಚಿದಾಗ ಹಾಕದಿದ್ದಾಗೆ ಹಾರಿ ಇಾಬುಣ್ಣತೆ' 


ಈ ನಾಟಿಯತು ಯಾವುದೇ ಇರಲಿ ಇಲ್ಲವೇ ಎಷ್ಟೇ ಸಾರಜನಕ ಉಪಯೋಗಿಸಿರಲ್ಲಿ 
ಸಾರೆಜನಕ ಕೊಡುವಿಕೆಯ ಪರಿಣಾಮವಾಗಿ ಕಾಳಿನ ಇಳುವರಿಯು ಹಳೆಯ ತಳಿಗಳ 
ಗಿಂತ ಆಧುನಿಕ ತಳಿಗಳಲ್ಲಿ ಹೆಚ್ಚುತ್ತದೆ. 


*ಕಾರ್ಯಸಾಮರ್ಥತತೆಯನ್ನು ಹೆಚ್ಚಿಸುವುದು ಹೇಗೆ? 109 


ಸರಿಯಾದ ಪ್ರಮಾಣದಲ್ಲಿ 
ಗೊಬ್ಬರ ಹಾಕಬೇಕು? 





ಯೋಗ್ಮಪ್ರಮಾಣದಲ್ಲಿ ಗೊಬ್ಬರ ಕಡಮೆ ಗೊಬ್ಬರ ಹೆಚ್ಚು ಗೊಬ್ಬರ 
ಮಧ್ಯಮ ಇಳುವರಿ ಕಡಮೆ ಇಳುವರಿ. : ಅತ್ಯುತ್ತಮ ಇಳುವರಿ 
ಕಡಯೆ ಲಾ ಕಡಮೆ ಲಾ! 
ಹೆಚ್ಚು ಲಾಭ ೨ ಭ 
ಈ ಸರಿಯಾದ ಗೊಬ್ಬರದ ಪ್ರಮಾಣವನ್ನು ಕೆಳಕಂಡ ಅಂಶಗಳು ನಿರ್ಧರಿಸುತ್ತವೆ : 
ಬೆಳೆ ಕಾಲ 


ಮಣ್ಣಿನ ಫಲವತ್ತತೆ 

ತಳಿಯ ಇಳುವರಿ ಸಾಮರ್ಥ್ಯ 
ಗೊಬ್ಬರದ ಬೆಲೆ 
ಗೊಬ್ಬರ ಹಾಕುವ ಕಾಲ ಮತ್ತು ವಿಧಾನ 


110 ಸಚಿತ್ರ ಬತ್ತದ ಬೆಳೆ 


ಬತ್ತದ ಬೆಳನಣಿಗೆಯ ಸರಿಯಾದ 
ಹಂತಗಳಲ್ಲಿ ಗೊಬ್ಬರಗಳನ್ನು 
ಹಾಕಬೇಕು 


ನಾಟಿ ಮಾಡುವಿಕೆ ಗರ್ಭ ಕಚ್ಚುವಿಕೆ 


ಸಸಿ ಹೂ ಬಿಡುವಿಕೆ ಕೊಯ್ದು 


ಗ 
| ' 
| | | 


ಬಣ್ಣ ದಟ್ಟವಾಗಿರುವಲ್ಲಿ ಕಡಮೆ ಗೊಬ್ಬರ ಹಾಕಬೇಕು. 





ಈ ಸಾರಜನಕ ಗೊಬ್ಬರಗಳನ್ನು ನಾಟಿ ಮಾಡುವಾಗ ಮತ್ತು ಗರ್ಭ ಕಚ್ಚುವಾಗ 
ಹಾಕುವುದರಿಂದ ಹೆಚ್ಚು ಉಪಯೋಗ ಪಡೆಯಬಹುದು. 


ಕಾರ್ಯಸಾಮರ್ಥ್ಯತೆಯನ್ನು ಹೆಚ್ಚಿಸುವುದು ಹೇಗೆ? 111 







2೮ಜನತದ ಓರ 


ಸರೆಜಗತದ ಬಂ ೨ 





ಈ ಪದೇ ಪದೇ ತಾಕಿಗೆ ನೀರು ಬಿಡುವುದು ಮತ್ತು ತೆಗೆಯುವುದು-ಇದರಿಂದ ಸಾರ 
ಜನಕ ಅಪಾರವಾಗಿ ಗಾಳಿಗೆ ಸೇರಿಹೋಗುತ್ತದೆ. 

ಈ ಗದ್ದೆಯಲ್ಲಿ ನೀರಿರುವಾಗ ಸಾರಜನಕವು ಗಾಳಿಯ ಸಹಾಯದಿಂದ ರೂಪಾಂತರ 
ಗೊಂಡಿರುತ್ತದೆ.. ಇದು ಮರು ರೂಪಾಂತರಗೊಂಡು ಅನಿಲವಾಗಿ ಗಾಳಿಗೆ ಸೇರಿ 
ಹೋಗುತ್ತದೆ. 


ಈ ತಾಕಿನಲ್ಲಿ ನೀರಿರುವಾಗ ಗಾಳಿಗೆ ಹೆಚ್ಚು ಅವಕಾಶವಿರುವುದಿಲ್ಲ. ಮಣ್ಣಿನಲ್ಲಿ 
ಗಾಳಿಯು ಕಡಮೆ ಇದ್ದರೆ ಸಾರಜನಕವು ಅನಿಲವಾಗಿ ಮಾರ್ಪಡುವುದೂ ಕಡಮೆ 
ಯಾಗುತ್ತದೆ. ನೀರು ನಷ್ಟವಾಗದಂತೆ ಬದುಗಳನ್ನು ಭದ್ರಪಡಿಸಿರಿ. . 


112 ಸಚಿತ್ರ ಬತ್ತದ ಜಿಕೆ ಲ್‌ ನ 


ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕು 














ಗೊಬ್ಬರವನ್ನು ತ > 
ಮಣ್ಣನಲ್ಲಿ ಬೆರಸಿದ ಸ್ಥಿತಿ ಮೇಲ್ಮಾಗದಲ್ಲಿ ಹಾಕಿದ ಸ್ಥಿತಿ 





ಅ ನಾಟಿಗೆ ಮುನ್ನ ರಸಗೊಬ್ಬರಗಳನ್ನು ಹಾಕಿದಾಗ ಅವುಗಳನ್ನು ಚೆನ್ನಾಗಿ ಮಣ್ಣಿನಲ್ಲಿ 
ಬೆರೆಸಬೇಕು. 


-ಇದರಿಂದ ಸಾರಜನಕವು ಗಾಳಿಯ ಸಹಾಯದಿಂದ ಅನಿಲವಾಗಿ ನಷ್ಟವಾಗು 
ವುದನ್ನು ತಡೆಗಟ್ಟಬಹಂದು. 


ಅಲ್ಲದೆ ರಸಗೊಬ್ಬರಗಳನ್ನು ಬೇರಿನ ಸಮೀಪದಲ್ಲಿ ಇರುವಂತೆ ಮಾಡಿ ರಸಗೊಬ್ಬ 
ರದ ಸದುಪಯೋಗವಾಗುತ್ತದೆ. 


ಅ ರಸಗೊಬ್ಬರವನ್ನು ಮೇಲ್ಭಾಗದಲ್ಲಿ ಚೆಲ್ಲಿ ಹಾಗೆಯೇ ಬಿಡುವುದರ ಬದಲು ಮಣ್ಣಿ 
ನಲ್ಲಿ ಚೆನ್ನಾಗಿ ಬೆರೆಸಬೇಕು. BN 
ಅ ನಾಟಿಯಾದ ತಕ್ಷಣ ಮೇಲು ಗೊಬ್ಬರ ಕೊಡಬಾರದು. 


8] ಕಾರ್ಯಸಾಮರ್ಥ್ಯತೆಯನ್ನು ಹೆಚ್ಚಿಸುವುದು ಹೇಗೆ? 113 


ಎಲೆಗಳ ಮೇಲೆ ತೇವನಿರುವಾಗ . 
ಮೇಲುಗೊಬ್ಬ ರವನ್ನು ಕೊಡಬಾರದು 





ಆ ಎಲೆಗಳ ಮೇಲೆ ತೇವವಿರುವಾಗ ಗೊಬ್ಬರ ಹಾಕಿದರೆ ಅದು ಎಲೆಗಳಿಗೆ ಅಂಟ 
ಕೊಂಡು ಎಲೆಯು ಸುಟ್ಟುಹೋಗುತ್ತದೆ. 
ಈ ತೇವ ಆರಿದಂತಲ್ಲ ಅದರಲ್ಲಿ ಕರಗಿದ್ದ ಗೊಬ್ಬರವು ಹವೆ ಪಾಲಾಗುತ್ತದೆ. 





ಈ ಅಂತೆಯೇ ಮಳೆ ಬರುವ ಸಂಭವವಿದ್ದಲ್ಲಿ ಮೇಲುಗೊಬ್ಬರ ಕೊಡಬಾರದು. 
ಮಳೆಯಿಂದ ಗದ್ದೆಗೆ ಹಾಕಿದ ಗೊಬ್ಬರವು ಕೊಚ್ಚಿ ಹೋಗುತ್ತದೆ. 


114 ಸಚಿತ್ರ ಬತ್ತದ ಬೆಳೆ ಸ, 1 


ಗದ್ದೆಗಳನ್ನು ಕಳಛೆರಹಿತವಾಗಿಡಬೇಕು 





ಈ ಗದ್ದೆಗೆ ಕೊಟ್ಟ ಗೊಬ್ಬರದ ಹೆಚ್ಚು ಪ್ರಮಾಣ ಕಳೆಗಳ ಪಾಲಾಗುತ್ತದೆ. 

ಈ ಸಾರಜನಕ ಕೊಡುವ ಮುನ್ನ ಕಳೆ ತೆಗೆಯಬೇಕು. 

ಅ ಗೊಬ್ಬರ ಹಾಕಿದಂತೆ ಹೆಚ್ಚು ಪುಷ್ಟವಾಗಿ ಬೆಳೆಯುತ್ತವೆ. 

ಅ ಕಳೆಗಳು ಪುಷ್ಪವಾಗಿದ್ದಷ್ಟೂ ಗೊಬ್ಬರಗಳನ್ನು ಬಹಳ ಬೇಗ ಹೆಚ್ಚಾಗಿ ಹೀರು 


ಕಾರ್ಯಸಾಮರ್ಥೆಯನ್ನು ಹೆಚ್ಚಿಸುವುದು ಹೇಗೆ? 115 


ಬೇಸಿಗೆಯಲ್ಲಿ ಸಾರಜನಕ 
ಗೊಬ್ಬರವನ್ನು ಹೆಚ್ಚಾಗಿ 
ಏಕೆ ಉಪಯೋಗಿಸಬೇಕು? 


119 


120 


12 


122 


ಸಾರಜನಕ ಕೊಡುವುದರಿಂದ ಹೆಚ್ಚು ಇಳುವರಿ 
ನೆರಳಿನ ಅಪಾಯ ಕಡಮೆ 
ಬೀಳುವ ಅಪಾಯ ಕಡಮೆ 


ಕಡಮೆ ತೆಂಡೆಯೊಡೆಯುವ ಸಂಖ್ಯೆಯನ್ನು 
ಹೆ 


ಚ್ಚಿಸುತ್ತದೆ 


ಸಾರಜನಕ ಕೊಡುವುದರಿಂದ 
ಹೆಚ್ಚು ಇಳುವರಿ 


ಗ 
ಇಳುವರಿ 


HY ನಾಲಜನಕ ಗೊಬ್ಬರ ಹಾಕದೆ ಇರುವಾಗ ಘಾ ಪಾ ಥಾ 


i + WEEE -ಎರಾಣಾ 


ಮಳೆಗಾಲ 





ಸಾರಜನಕ ಗೊಬ್ಬರ ಹಾಕೆದೆ or ಹಾವಪಾಜಾಂಾ 


EEE 


ಬೇಸಿಗೆ ಕಾಲ 


ld 


ಈ ಮಳೆಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಸಾರಜನಕ ಗೊಬ್ಬರವು ಬತ್ತದ ಇಳುವರಿ 
ಹೆಚ್ಚಿಸುವುದರಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗುತ್ತದೆ. 

ಈ ಬೆಳೆಯ ಬೆಳವಣಿಗೆಗೆ ಅವಶ್ಯಕವಾದ ಸೂರ್ಯರಶ್ಮಿಯು ಬೇಸಿಗೆಯಲ್ಲಿ ಹೆಚ್ಚು 
ಪ್ರಮಾಣದಲ್ಲಿ ದೊರೆಯುತ್ತದೆ. 


ಗೊಬ್ಬರವನ್ನು ಹೆಚ್ಚಾಗಿ ಏಕೆ ಉಪಯೋಗಿಸಬೇಕು ? 119 


ನೆರಳಿನ ಅಪಾಯ ಕಡಮೆ 


300 ಏಕಮಾನಗಳು 500 ಏಕಮಾನಗಳು 





ಅ ಎಲೆ ಪ್ರಮಾಣ ಕಡಮೆ-ಬೇಸಿಗೆ ಕಾಲದಲ್ಲಿ ಎಲೆಗಳು ಚಿಕ್ಕವಾಗಿ ನೆಟ್ಟಗೆ ನಿಂತಿರು 

ವೆ. 

ಈ ಸೂರ್ಯರಶ್ಮಿಯು ಉತ್ಕೃಷ್ಟವಾಗಿರುವುದರಿಂದ ನೆರಳಿನ ಅಪಾಯ ಕಡಮೆ" 
ಎಲೆಗಳ ಜೋಡಣೆಯು ಸೂರ್ಯನ ಬೆಳಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿಯು 
ವಂತಿರುವುದರಿಂದ ಸೂರ್ಯನ ಬೆಳಕು ಎಲ್ಲ ಎಲೆಗಳಿಗೂ ಸಾಕಷ್ಟು ಪ್ರಮಾಣದಲ್ಲಿ 
ದೊರಕುತ್ತದೆ. 

ಅ ಮೋಡಕವಿದ ವಾತಾವರಣದಿಂದ ನೆರಳು ಹೆಚ್ಚಾದರೆ ಇಳುವರಿಯು ಕುಗ್ಗುತ್ತದೆ, 


oS 


120 ಸಚಿತ್ರ ಬತ್ತದ ಬೆಳೆ 


ಬೀಳುವಿಕೆ ಅಪಾಯ ಕಡಮೆ 


ಬೇಸಿಗೆ ಮಳಿ ಬೇಸಿಗೆ 
ಕಾಲ ಗಾಲ ಕಾಲ 





ಈ ಮಳೆಗಾಲಕ್ಕೆ ಹೋಲಿಸಿದರೆ ಬೇಸಿಗೆಯಲ್ಲಿ ಬತ್ತದ ಬೆಳೆ ಅಷ್ಟು ಎತ್ತರವಾಗಿ 
ಬೆಳೆಯುವುದಿಲ್ಲ. ಆದ್ದರಿಂದ ಹೆಚ್ಚು ಸಾರಜನಕ ಗೊಬ್ಬರ ಕೊಟ್ಟರೂ ಬೆಳೆ 
ಬಿದ್ದು ನಷ್ಟವಾಗುವ ಸಾಧ್ಯತೆ ಕಡಮೆ. 


ಗೊಬ್ಬರವನ್ನು ಹೆಚ್ಚಾಗಿ ಏಕೆ ಉಪಯೋಗಿಸಬೇಕು? 121 


ಕಡಮೆ ತೆಂಡೆಯೊಡೆಯುವ 
ಸಂಖ್ಯೆಯನ್ನು ಹೆಚ್ಚಿಸುತ್ತದೆ 


12 ತೆಂಡೆಗಳು 


ಕೌ 


" 


ಪಾ 


ಬೇಸಿಗೆ ಕಾಲ 


ಅ ಸಾರಜನಕವು ತೆಂಡೆಯೊಡೆಯುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. 


ಸತ್ರ 





14 ತೆಂಡೆಗಳು 


[ಈ ಸೈ 
ಕ್‌ 


ಈ ಬತ್ತದ ಸಸ್ಯವು ಮಳೆಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಕಡಮೆ ತೆಂಡೆಗಳನ್ನು ಹೊರ 
ಡಿಸುತ್ತದೆ. 


ಅ ಆದ್ದರಿಂದಲೇ ಬೇಸಿಗೆಯಲ್ಲಿ ಪೈರುಗಳನ್ನು ಒತ್ತಾಗಿ ನಾಟಿ ಮಾಡಲಾಗುತ್ತದೆ. 
ಈ ಸಾರಜನಕದಿಂದೆ ಹೆಚ್ಚಾಗಿ ಹೊರಟ ತೆಂಡೆಗಳು ಬೇಸಿಗೆಯಲ್ಲಿ ಹೆಚ್ಚು ಸೂರ್ಯ 


- ರಶ್ಮಿ ಇರುವುದರಿಂದ ಫಲಭರಿತವಾಗಿಯೇ ಇರುತ್ತವೆ. 


130 


131 


ಆಹಾರದ ಕಾರ್ಬಾನೆ 
ಆಹಾರದ ಕಾರ್ಹಾನೆ 
ಪಿಷ್ಟ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವ 
ಅಂಶಗಳು- ಹಸುರು ಬಣ್ಣದ ಪರಮಾಣ 
ನಿಷ್ಟ ಉತ್ಪಾದನೆಯ ಮೇಲೆ ಪರಿಣಾಮ ಜೀರುವ 
ಅಂಶಗಳು - ಹಸುರು ಬಣ್ಣ ದ ಪರಿಮಾಣ 
ಪಿಷ್ಟ ಉತ್ಪಾದನೆಯ ಮೇಲೆ ಪರಿಣಾಮ ಜೀರುವ 
ಅಂಶಗಳು- ಬೆಳಕಿನ ಪ್ರಮಾಣ 
ಪಿಷ್ಟ ಉತ್ಪಾದನೆಯ ಮೇಲೆ ಪರಿಣಾಮ ಜೀರುವ 
ಅಂಶಗಳು - ಬೆಳಕಿನ ಪ್ರಮಾಣ 
ಪಿಷ್ಟ ಉತ್ಪಾದನೆಯ ಮೇಲೆ ಪರಿಣಾಮ ಜೀರುವ 
ಅಂಶಗಳು - ಎಲೆಯಲ್ಲಿನ ತೇವಾಂಶ 


ಆಹಾರದ ಕಾರ್ಟಾನೆ 






ಎಲೆ ಅನೇಕ 
ಕೋತಗಳನ್ನೊಳಗೆೊಂಡಿದೆ 
ಒಂದು ಕೋಶವನ್ನು 
ದೊಡ್ಡ ದು ಮೂಡಿದಾಗೆ 
ಕೆಳಕಂಡಂತೆ ಇರುತ್ತದೆ 


ನೀರು ps 


ಅ ಹಸುರು ಎಲೆಗಳೂ ಪಿಷ್ಟವನ್ನು ತಯಾರಿಸುತ್ತವೆ. 

ಈ ಪಿಷ್ಟ ತಯಾರಿಕೆಯಲ್ಲಿ ಮಣ್ಣಿನಿಂದ ದೊರಕುವ ನೀರು ಮತ್ತು ಹವೆಯಿಂದ 
ದೊರಕುವ ಇಂಗಾಲಾಮ್ಲ, ಇವೇ ಮೂಲಾಂಶಗಳು. 

ಈ ನೀರು ಮಣ್ಣಿನಿಂದ ಬೇರುಗಳ ಮೂಲಕ ಹೀರಲ್ಪಡುತ್ತದೆ. ಹವೆಯು ಎಲೆಯ 
ಮೇಲ್ಪದರದಲ್ಲಿರುವ ರಂಧ್ರಗಳ ಮೂಲಕ ಎಲೆಯನ್ನು ಪ್ರವೇಶಿಸುತ್ತದೆ. 


ಪಿಷ್ಟ ಪದಾರ್ಥಗಳ ಉತ್ಪಾದನೆ 125 


ಆಹಾರ ಕಾರ್ಪಾನೆ 


ತೆಯಾರಿಕೆಯಲ್ಲಿ ಕೊಡಗಿರುವ 


ನಿ 

೫ 

a 

ಹ ಬಟ 


'೫ತಾರಿಕೆಯ ಕಣಗಳು 


ಇ ಹೆಸುರಾಗಿರುತ್ತವೆ, 








ಈ ಬೆಳಕಿನ ಸಹಾಯದಿಂದ ನೀರು ವಿಭಜನೆಗೊಂಡು ಹವೆಯೊಡನೆ (ಇಂಗಾಲಾಮ್ಲ) 
ಸಂಯೋಜಿಸಿ ಆಹಾರ ಉತ್ಪಾದನೆಯಾಗುತ್ತದೆ. 


ಈ ಎಲೆಯಲ್ಲಿರುವ ಹರಿತ್ತು ಬೆಳಕನ್ನು ಶೇಖರಿಸುತ್ತದೆ. 


126 ಸಚಿತ್ರ ಬತ್ತದ ಬೆಳೆ 


ನಿಷ್ಟ ಉತ್ಪಾದನೆ ಮೇಲೆ ಪರಿಣಾಮ 
ಬೀರುವ ಅಂಶಗಳು. ಹಸುರು 


ಬಣ್ಣದ ಪರಿಮಾಣ 





” ಎಲೆಯ ಸಂಖ್ಯೆ ಹೆಚ್ಚುಕಡೆದೆ ಎಲೆಯ ಗಾತ್ರ ಹೆಚ್ಚುಕಡಮೆ 
” ಇರಬಹುದು ಇರಬಹುದು ಹ 


ಈ ಸಸ್ಯದಲ್ಲಿರುವ ಎಲೆಗಳ ಸಂಖ್ಯೆ ಮತ್ತು ಗಾತ್ರ ಇವು ಸಸ್ಮದಲ್ಲಿನ ಹೆಸುರು ಬಣ್ಣದ 
ಪರಿಮಾಣವನ್ನು ನಿರ್ಧರಿಸುತ್ತವೆ, 


ಪಿಷ್ಟ ಪದಾರ್ಥಗಳ ಉತ್ಪಾದನೆ. 127 


ಸಿಷ್ಟ ಉತ್ಪಾದನೆ ಮೇಲೆ ಪರಿಣಾಮ 
ಬೀರುವ ಆಂಶಗಳು - ಹಸುರು 
ಬಣ್ಣದ ಪರಿಮಾಣ 


ಎಸ ಪಂಗೆ 

] a ( 
೨ ಅ ಅ ಅಅಅ 

ರಾರಾ ನು 
ಅನೇಕ ಉತ್ಪಾದನಾ ಘಟಕಗಳು 


pS 


SS 7 
ESC 
ಕೆಲವೇ ಉತ್ಪಾದನಾ-ಘಟಕಗಳು' 


ಅ ಎಲೆಗಳ ಗಾತ್ರ ಮತ್ತು ಎಲೆಗಳ ಒಳಗಿರುವ ಉತ್ಪಾದನಾ ಘಟಕಗಳು ಒಂದು ಸಸ್ಯ 
ದಲ್ಲಿ ಎಷ್ಟು ಹರಿತ್ತು ಇರುತ್ತದೆ ಎಂಬುದನ್ನು ನಿರ್ಧರಿಸುತ್ತವೆ. 


128 ಸಚಿತ್ರ ಬತ್ತದ ಬೆಳಿ 


ನಿಷ್ಟ ಉತ್ಪಾ ದನೆಯ ಮೇಲೆ 
ಪರಿಣಾಮ ಬೀರುವ 
ಅಂಶಗಳು - ಬೆಳಕಿನ ಪರಿಮಾಣ : 


ಐ 


ಪಿಷ್ಟ ಪಡಾರ್ಥರು 


/ 
೨೪); 
90್ರ' 


ಎ 


ಫಂ 


ಗ 
% 


ಅ ಬೆಳಕು ಹೆಚ್ಚಾಗಿದ್ದಷ್ಟೂ;ಸೆಚ್ಚು ಪಿಷ್ಟ ಫದಾರ್ಥಗಳು ಸಿದ್ಧವಾಗುತ್ತವೆ. 


9] ಪಿಷ್ಟ ಪದಾರ್ಥಗಳ ಉತ್ಪಾದನೆ. 139 


ಏಸ್ಟ ಉತ್ಪಾದನೆಯ ಮೇಲೆ 
ಪರಿಣಾಮ ಬೀರುನ 
ಅಂಶಗಳು ಬೆಳಕಿನ ಪರಿಮಾಣ 





ಅ ನೆಟ್ಟಗೆ ಬೆಳೆಯುವ ಎಲೆಗಳ ಜೋಡಣೆ ಹೊಂದಿರುವ ಸಸ್ಯಗಳಿಗೆ ಹೆಚ್ಚು ಬೆಳಕು 
ದೊರಕುವುದರಿಂದ ಹೆಚ್ಚು ಪಿಷ್ಟ ಉತ್ಪಾದನೆಯಾಗುತ್ತದೆ. ` 


130 ಸಚಿತ್ರ ಬತ್ತದ ಬೆಳೆ - 


ನಿಸ್ಟ ಉತ್ಪಾದನೆಯ ಮೇಲೆ 
ಸರಿಣಾಮ ಬೀರುವ ಅಂಶಗಳು - ಎಲೆ: 
ಯಲ್ಲನ ನೀರಿನ ಪರಿಮಾಣ 


ಬಹಳ ದೆ.ಇಡ್ಡದಾಗಿ ಮಾಡಿರುವ ಎಲೆಯ ಅಡ್ಡ ಪರೆ 


- ಸಾಕಷ್ಟು 


ನೀರು 


ಟಃ 


ನೀರಿನ 
ಕೊರತೆ / 





ಈ ನೀರಿನ ನಷ್ಟದಿಂದ ಎಲೆ ರಂಧ್ರಗಳು ಮುಚ್ಚಿಹೋಗುತ್ತ7 
ಈ ನೀರು ಪಿಷ್ಟದ ಒಂದು ಮುಖ್ಯವಾದ ಅಂಶ. ' 


೪ ನೀರಿನ ಕೊರತೆ ಉಂಟಾದಾಗ ಎಲೆಯ ರಂಧ್ರಗ 
ಪ್ರವೇಶಕ್ಕೆ ಅಡ್ಡಿಯಾಗಿ ಅಹಾರ ತಯಾರಿಕೆ ಕ 


ಪಿಷ್ಟ ಉತ್ಪಾದನೆಯ ಮೇಲೆ 
ಪರಿಣಾಮ ಬೀರುವ 
ಅಂಶಗಳು - ಹನೆಯ ಪರಿಮಾಣ 


ಹವೆಯ ಪರಿಮಾಣ 


ಆಹಾರ ತಯಾರಿಕೆ 





ಈ ಇಂಗಾಲುಮ್ಲವ ಸದಾ ಹೇರಳವಾಗಿ ದೊರೆಯುವುದರಿಂದ ಆಹಾರ ತಯಾರಿಕೆಗೆ 
ಇದರಿಂದ ಅಡ್ಡಿ ಯುಂಟಾಗುವುದಿಲ್ಲ. 

ಆ ಹೀಗೆ ನೀರು, ಹವೆ, ಬೆಳಕು ಮತ್ತು ಹಸುರು ಬಣ್ಣ ಅತ್ಯವಶ್ಯಕ ಎಂದು ತಿಳಿಯ 
ಬಹುದು. ಇವುಗಳಲ್ಲಿ ಯಾವುದೇ ಒಂದರ ಕೊರತೆಯು, (ಉಳಿದವು ಹೇರಳ 
ವಾಗಿದ್ದರೂ ಸಹ) ಆಹಾರ ತಯಾರಿಕೆಗೆ ಅಡ್ಡಿಯಾಗುತ್ತದೆ. ೬: . ೧ 


132 ಸಚಿತ್ರ ಬತ್ತದ ಬೆಳೆ 


ನೀರು 


135 


136 


137 


138 


139 


ಸಸ್ಯದ ಒಂದು ಮುಖ್ಯವಾದ ಅಂಗೆ 
ಆಹಾರ ತಯೊರಿಕೆಗೆ ಬೇಕಾದ ಕಚ್ಚಾವಸ್ತು 
ಆಹಾರವನ್ನು ಒಯ್ಯುತ್ತ ದೆ 

ಸಸ್ಯಕ್ಕೆ ತಂಪು ನೀಡುತ್ತ ದೆ 

ಸಸ್ಯ ಬಾಗದಂತೆ ಬಲ ನೀಡುತ್ತದೆ 


ಆಹಾರ ತಯಾರಿಕೆಗೆ: ಕಚ್ಚಾವಸ್ತು :: 





ಔ ನೀರಿನ ಕೊರತೆಯಿಂದ ಆಹಾರ ತಯಾರಿಕೆ ಕುಗ್ಗು ತ್ತದೆ. 
ಈ ನೀರು, ಹವೆ ಮತ್ತು ಬೆಳಕು ಆಹಾರ ತಯಾರಿಕೆಗೆ ಅತ್ಯವಶ್ಯಕ. ಸಾಮಾನ್ಯವಾಗಿ 
ನೀರಿನ ಕೊರತೆಯೇ ಹೆಚ್ಚು ಸಂದರ್ಭಗಳಲ್ಲಿ ಕಂಡುಬರುತ್ತದೆ. 


136 ಸಚಿತ್ರ ಬತ್ತದ ಬೆಳಿ 


ಆಹಾರವನ್ನು ಒಯ್ಯುತ್ತದೆ 


"ದ ಹೊಡೆ 







ರಾದ ನೀರು + ಪಿಷ್ಣವದಾರ್ಥಗಳು 


wr N 
ಹ. 


K ನೀರು ಸಸ್ಯದಲ್ಲಿ ಮೇಲ್ಮುಖ 
ಮತ್ತು ಕೆಳಮುಖವಾಗಿ ಸಂರಿಸುತ್ತದೆ 





ನೀರು + ಖನಿಜಗಳು 


ಈ ನಸ್ಯದಲ್ಲಿರಂವ ಖನಿಜ ಪೋಷಕಾಂಶಗಳು ಮತ್ತು ಪಿಷ್ಟ ಪದಾರ್ಥಗಳನ್ನು ನೀರು 
ಒಂದು ಭಾಗದಿಂದ ಇನ್ನೊಂದಂ ಭಾಗಕ್ಕೆ ಒಯ್ಯುತ್ತದೆ. 

ಈ ಬಂದು ಹೆಕ್ಟೇರು ಪ್ರದೇಶದಲ್ಲಿ ಬೆಳೆದ ಬತ್ತದ ಬೆಳೆಯಂ ಆದರ ಒಟ್ಟು ಅವಧಿ 
ಯಲ್ಲಿ ಸುಮಾರು 8 ದಶಲಕ್ಷ ಲೀಟರ್‌(4 ಲಕ್ಷ ಸೀಮೆಎಣ್ಣೆ ದೊಡ್ಡ ಟಿನ್‌)ನಷ್ಟು 
ನೀರನ್ನು ಉಪಯೋಗಿಸುತ್ತದೆ. 


ನೀರು 137 


ನೀರು - ಆವಿಯಾಗುತ್ತಿದ್ದಂತೆ ಎಲೆಗೆ ತಂಪುನೀಡುತ್ತದೆ 





` 1 

ಈ ನಮ್ಮ ಶರೀರವು ಬೆವರಿದಾಗೆ ತಂಪು. ಉಂಟಾಗುವಂತೆ ನೀರು ಸಸ್ಮದ ಎಲೆಗಳಿಗೆ 
ತಂಪು ನೀಡಬಲ್ಲದು. ' 

ಈ ಎಲೆಯಲ್ಲಿ ನೀರಿಲ್ಲದಿದ್ದರೆ ರಂಧ್ರಗಳು ಮುಚ್ಚಿಕೊಳ್ಳುತ್ತವೆ; ನೀರು ಹೊರ 
ಹೋಗಲು ಮತ್ತು ಹವೆ ಒಳಗೆ ನುಗ್ಗಲು ಅಡಚಣೆಯಾಗುತ್ತದೆ. ಇದರಿಂದ 
ಸಸ್ಮ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. 

ಅ ಉಷ್ಕಾ ೦ಶವು ಆತಿಯಾಗಿ, ನೀರು ಆವಿಯಾಗಿ ಹೊರಹೋಗದಿದ್ಮಲ್ಲಿ ಎಲೆಗಳು 
ಒಣಗುತ್ತೆವೆ. 

ಈ ಸಸ್ಕದಿಂದ ಹೀರಲ್ಪಟ್ಟ ಹೆಚ್ಚು ಪಾಲು ನೀರು ಆವಿಯಾಗಿ ಹೋಗುತ್ತದೆ.. 


138 -ಸೆಚಿತ್ರ ಬತ್ತದ ಬೆಳೆ 





ಶಿ 
ನೀರಿದ್ದಾಗ ನೀರಿಲ್ಲದಾಗ ನೀರಿದ್ದಾಗ 
vO | 
೪೨ 
ನೀರಿಲ್ಲದಾಗ ಸೆಟ್ಟಗಿರುವ ನೀರಿಲ್ಲದಿದ್ದಾಗ ಎಲೆಗಳು 
ಎಲೆಗಳೂ ಬಾಗುತ್ತವೆ. ಸುರುಳಿ ಸುತ್ತಿಕೊಳ್ಳುತ್ತವೆ 


ಅ ಎಲೆಯು ಚೆನ್ನಾಗಿ ಬೆಳೆಯಲು ಮತ್ತು ನೆಟ್ಟಗೆ ನಿಲ್ಲಲು ನೀರು ಸಹಕಾರಿಯಾಗು 
ತ್ತದೆ. 
ಈ ಸಸ್ಮದಲ್ಲಿನ ನೀರನ್ನು ಕಾರಿನ ಟೈರಿನಲ್ಲಿರುವ ಹವೆಗೆ ಹೋಲಿಸಬಹುದು. 


ನೀರು 139 


ಇಳುವರಿ ಅಂಗಗಳು 


143 


146 


147 


148 
149 
150 
151 
152 
153 
154 


ಇಳುವರಿ ಅಂಗಗಳು ನಿರ್ಧರಿಕನಾಗುವ 
ಚಿಳವಣಿಗೆ ಹಂತಗಳು 
ಇಳುವರಿ ಅಂಗಗಳು ನಿರ್ಧರಿತನಾಗುವ ಬೆಳವಣಿಗೆ 
ಹೆಂತಗಳು-ಎಲೆ ಅಭಿವೃದ್ಧಿ ಮತ್ತು 
ತೆಂಡೆಯೊಡೆಯುವಿತೆ 
ಇಳುವರಿ ಅಂಗಗಳು ನಿರ್ಧರಿತವಾಗುವ ಬೆಳವಣಿಗೆ 
ಹೆಂತೆಗಳು-ಹೊಡೆ ನಿರ್ಮಾಣ 
ಇಳುವರಿ ಅಂಗಗಳು ನಿರ್ಧರಿತವಾಗುವ ಬೆಳವಣಿಗೆ 
ಹಂತಗಳು-ಹೂ ಬಿಡುವಿಕೆ 
ಇಳುವರಿ ಅಂಗಗಳು ನಿರ್ಧರಿತವಾಗುವ ಬೆಳವಣಿಗೆ 
ಹೆಂತೆಗಳು-ಕಾಳು ಮಾಗುನಿಕೆ 
ಇಳುವರಿ ಅಂಗಗಳಲ್ಲಿ ವ್ಯತ್ಯಾಸ 
ಇಳುವರಿ ಅಂಗಗಳಲ್ಲಿ ಮಹತ್ವ 
ಇಳುವರಿ ಅಂಗಗಳಲ್ಲಿ ಮಹತ್ವ 
ಇಳುವರಿ ಅಂಗಗಳನ್ನು ಹೇಗೆ ಉಪಯೋಗಿಸಬೇಕು? 
ಇಳುವರಿ ಅಂಗಗಳನ್ನು ಹೇಗೆ ಉಪಯೋಗಿಸಬೇಕು? 
ಇಳುವರಿ ಅಂಗಗಳನ್ನು ಹೇಗೆ ಉಷಯೋಗಿಸಜೇಕು? 
ಇಳುವರಿ ಅಂಗಗಳನ್ನು ಹೇಗೆ ಉಪಯೋಗಿಸಬೇಕು? 


ಇಳುವರಿ ಅ೦ಗಗಳು ನಿರ್ಧರಿತವಾಗುವ 
ಬೆಳವಣಿಗೆ ಹಂತಗಳು 


ತೆಂಡೆಯೊಡೆಯುವಿಕೆ 


ಬತ್ತಿಗೆ ಹೊಡೆನಿರ್ಮಾಣ 





AN 


ಕಾಳಿನ ಒಂದು ಒಂದು ಪುಷ್ಪಗಳ ಕಾಳಿನ 
ಇಳುವರಿ “  ಏಕಾಂಶದಲ್ಲಿ ೩ ಹೊಡೆಯಲ್ಲಿ » ಫಲವತ್ತತೆ * ತೂಕ 
ಹೊಡೆಗಳು ' ಪುಷ್ಪಗಳು 


ಈ ಸಸ ಬೆಳವಣಿಗೆಯ ಪ್ರತಿಯೊಂದು ಹಂತವೂ ಇಳುವರಿ ಹೆಚ್ಚಿಸಲು ಕಾರಣವಾಗು 
ತ್ತದೆ. ಆದ್ದರಿಂದ ಪ್ರತಿ ಹಂತದಲ್ಲಿಯೂ ಬೆಳೆಯನ್ನು ಸರಿಯಾಗಿ ಪೋಷಿಸ 
ಬೇಕು. 

ಈ ಸಸ್ಯದ ಸುತ್ತ ಮುತ್ತಲಿನ ಸನ್ನಿವೇಶಗಳು ಪ್ರತಿ ಹಂತದಲ್ಲಿಯೂ ಸಸ್ಯ ಬೆಳವಣಿಗೆಯ 
ಮೇಲೆ ಪರಿಣಾಮ ಬೀರುತ್ತವೆ. Ky 


pV] ನ 


ಇಳುವರಿ ಅಂಗಗಳು 143 


ಅಳುವರಿಯ ಅಂಗಗಳು ನಿರ್ಧರಿತ 
ವಾಗುನ ಬೆಳನಣಿಗೆ ಹಂತಗಳು - ಎಲೆ 
ಅಭಿವೃದ್ಧಿ ಮತ್ತು ತೆಂಡೆಯೊಡೆಯುನಿಕೆ 





ಅ ಅಧಿಕ ಇಳುವರಿಗೆ ತೆನೆಗಳ ಸಂಖ್ಯೆಯನ್ನು ನಿರ್ಧರಿಸುವ ತೆಂಡೆಗಳು ಬಹಳ ಮುಖ್ಯ, 
ಈ ತೆನೆಯಲ್ಲಿ ಹೆಚ್ಚು ಪುಷ್ಪಗಳನ್ನು ಪಡೆಯಲು ಮವಂತ್ತು ಕಾಳು ಚೆನ್ನಾಗಿ ತುಂಬಲಂ 
ಸಸ್ಯದಲ್ಲಿ ಹೆಚ್ಚು ಎಲೆಗಳಿರಬೇಕು. 


144 ಸಚಿತ್ರ ಬತ್ತದ ಬೆಳೆ 


ಇಳುವರಿ ಅಂಗಗಳು ನಿರ್ಧರಿತವಾಗುವ 
ಬೆಳವಣಿಗೆ ಹಂತಗಳು.ಹೊಡೆ ನಿರ್ಮಾಣ 





ಆ ಈ ಹಂತದಲ್ಲಿ ಒಂದು ಹೊಡೆಯಲ್ಲಿರಬೇಕಾದ ಪುಷ್ಪಗಳ ಸಂಖ್ಯೆ ನಿರ್ಧರಿತವಾಗು 
ತ್ತದೆ 118.181 

ಈ ಈ ಹಂತದಲ್ಲಿ ಕಡವೆಂ ಉಷ್ಣಾಂಶ ಮತ್ತು ಬೆಳಕಿನ ಅಭಾವಗಳಿಂದ ಜೊಳ್ಳಿನ 
ಸಂಖ್ಯೆ ಹೆಚ್ಚುತ್ತದೆ. 


10] ಇಳುವರಿ ಅಂಗಗಳು 145 


ಇಳುವರಿ ಅಂಗಗಳು ನಿರ್ಧರಿತವಾಗುವ 
ಬೆಳವಣಿಗೆ ಹಂತಗಳು-ಹೂ ಬಿಡುವಿಕೆ 


"A 
» | 
ಸಟಟ 
$y MnP 
ಗ val! 
Ni 3 
ಸ್ಯ ಗೆ 
1 
1 
| 
} 
“J ¥; 
WI ಜೆ ಹೂ ಬಿಟ್ಟಿರುವಿ$ 
», 04 
ಥೆ 1A, 
yt ೫.4 | 
ಗೆ. 
| 0 
“iG ಕ 
ಕೆ | ಟ್‌ 
ಛಿ 
NO 


ಅ ಹೂವು ಅರಳಿದಾಗ ಪರಾಗಸ್ಪರ್ಶವಾಗಿ ಜೀವಾಣುವು ಅಂಡಾಣುವಿನೊಡನೆ 
ಎಲೀನಗೊಳ್ಳುತ್ತದೆ. 

ಆ ಪರಾಗಸ್ಪರ್ಶವು ಫಲಿಸಿದಾಗ ಪುಷ್ಟದಲ್ಲಿ ಪಿಷ್ಟವು ಸೇರುತ್ತಾ ಹೋದಂತೆ ಕಾಳಾಗಿ 
ಮಾರ್ಪಡುತ್ತದೆ, 


146 ಸೆಚಿತ್ರ ಬತ್ತದ ಬೆಳೆ 


ಇಳುವರಿ ಅ೦ಗಗಳು ನಿರ್ಧರಿತವಾಗುವ 
ಬೆಳವಣಿಗೆ ಹಂತಗಳು - ಮಾಗುವಿಕೆ 





} ಈ ಹಂತದಲ್ಲಿ ಕಾಳಿನ ತೂಕ ನಿರ್ಧರಿತವಾಗಂತ್ತದೆ. ಇದರ ಮೇಲೆ ಹವಾಗುಣದ 
ಪರಿಣಾಮ ಅಷ್ಟಾಗಿ ಇರುವುದಿಲ್ಲ. 


ಶಿ ಕಾಳಿನ ಸಂಖ್ಯೆ ಅಥವಾ ತೂಕ ಹೆಚ್ಚಿಸುವುದರ ಮೂಲಕ ಕಡಮೆ ತೆಂಡೆಯಿಂದ 
ಉಂಟಾಗುವ ನಷ್ಟವನ್ನು ತುಂಬಲಾಗುವುದಿಲ್ಲ. 


ಇಳುವರಿ ಅಂಗಗಳು. 147 


ಇಳುವರಿ ಅಂಗಗಳಲ್ಲಿ ವ್ಯತ್ಯಾಸ 


$ 





ಈ ಕೆಲವು ಜುತಿ ಬತ್ತಗಳು ಹೆಚ್ಚು ಹೊಡೆಗಳನ್ನು ಹೊರಡಿಸಿ ಹೆಚ್ಚು ಇಳುವರಿಗೆ 
ಕಾರಣವಾಗುತ್ತವೆ. 

ಈ ಇನ್ನೂ ಕೆಲವು ಜಾತಿ ಬತ್ತಗಳು ಹೆಚ್ಚು ತೂಕವುಳ್ಳ ಹೊಡೆಗಳ ಮೂಲಕ ಹೆಚ್ಚು 

` ಇಳುವರಿಗೆ ಕಾರಣವಾಗುತ್ತವೆ. 

ಅ ಈಗಿನ ಅಧಿಕ ಇಳುವರಿ ನೀಡುವ ತಳಿಗಳಿಲ್ಲ ಹೆಚ್ಚು ತೆನೆಗಳ ಮೂಲಕ ಅಧಿಕ 
ಇಳುವರಿ ನೀಡುತ್ತವೆ, ನಾಡ ತಳಿಗಳು ಹೆಚ್ಚು ತೊಕಪುಳ್ಳೆ ತೆನೆಗಳನ್ನು 
ಹೊಂದಿವೆ. ` - 


148 ಸಚಿತ್ರ ಬತ್ತದ ಬೆಳೆ 


ಇಳುವರಿ ಅಂಗಗಳ ಮಹತ 


ಣ್‌ 
೦ 


ಈ ಇಳುವರಿಗಿ ಕಾರಣವಾದ ಅಂಗಗಳ ವಿಶ್ಲೇಷಣೆಯಿಂದೆ ಇಳುವರಿ ಹೆಚ್ಚು ಆಥವಾ 
ಕಡಮೆಯಾಗಲು ಕಾರಣ ತಿಳಿಯಬಹುದು. 
ಈ ಇಳುವರಿಯ ಗುರಿ - ಹೆಕ್ಟೇರಿಗೆ 400 ಕಿಲೋಗ್ರಾಮ್‌ 
ಅಥವಾ 
ಚದರ ಮೀಟರ್‌ಗೆ 400 ಗ್ರಾಮ್‌ 
ಅಥವಾ 
ಎಕರೆಗೆ 1600 ಕಿಲೋಗ್ರಾಮ್‌ 
ಈ ನೀವು ಬೆಳೆಯುವ ತಳಿಯ ಗುಣಗಳು : 
-ಒಂದು ಗುಣಿಯ ಸಸ್ಯಗಳಿಂದ ಫಲಿಸುವ ಹೊಡೆಗಳ ಸಂಖ್ಯೆ ~ 14 


-ಒಂದು ಹೊಡೆಯಲ್ಲಿ ಕಾಳುಗಳ ಸಂಖ್ಯೆ - 100 
ಶೇಕಡಾವಾರು ಹೂವು ಕಾಳಾಗುವಿಕೆ = 83.3 
-ಒಂದು ಕಾಳಿನ ತೂಕ = 0.025 ಗ್ರಾಮ್‌ 


ಇಳುವರಿ ಅಂಗಗಳು 149 


ಇಳುವರಿ ಅಂಗಗಳ ಮಹತ್ವ 


ಈ ಒಂದು ಗುಣಿಯಿಂದ ದೊರೆಯಬೇಕಾದ ಹೊಡೆಗಳ ಸಂಖ್ಯೆ : 


ಒಂದು ಚದರ ಒಂದು ಹೊಡೆಯಲ್ಲಿ ಹೂವು ಒಂದು 
ಇಳುವರಿ - ಮೀಟರ್‌ಗೆ » ಪುಷ್ಪಗಳ » ಕಾಳಾಗುವ ಕಾಳಿನ 


ಹೊಡೆಗಳು ಸಂಖ್ಯೆ ಸಂಖ್ಯೆ (ಶೇ.) ತೂಕ 
(ಒಂದಂ ಚದರ 
400 ಗ್ರಾಮ್‌ - ಮೀಟರ್‌ನಲ್ಲಿ » (100) » (0.025) 
ಹೊಡೆಗಳು) : 
ಒಂದು ಚದರೆ 400 | 
ಮೀಟರ್‌ನಲ್ಲಿ - ಇ ಜಾ 192 
ಹೊಡೆಗಳು 190 0.833 x 0.025 
" ಎದ್ದು ಗುಜ ಬದು ಚಮೀ,ಗೆ 192 ಹೊಡೆಗಳು ಒಂದು 
(ಆತರ 25x25 ಸಾರ ಇ ರುಣೆಗೆ 12 
ತ ಒಂದು ಚ.ಮೀ.ಗೆ 16 ಗುಣಿಗು  ಹೊಡೆಗಳು 
ಸೆ.ಮೀ.) 


ಈ ನೀವು ಬೆಳೆಯುವ ತಳಿ 25x25 ಸೆಂ.ಮೀ. ಅಂತರದಲ್ಲಿ ಒಂದು ಗುಣಿಗೆ 12 
ತೆಂಡೆಗಳನ್ನು ಹೊರಡಿಸುವ ಶಕ್ತಿ ಹೊಂದಿದ್ದರೆ, ನಿರೀಕ್ಷಿಸಿದಷ್ಟು ಇಳುವರಿಯನ್ನು 
ಪಡೆಯಬಹುದು. 

ಅ ನಿರೀಕ್ಷಿಸಿದಷ್ಟು ಇಳುವರಿ ಬರದಿದ್ದಲ್ಲಿ ಅಂದರೆ, ಒಂದು ಚದರ ಮೀಟರ್‌ಗೆ 400 
ಗ್ರಾಮ್‌ಗಿಂತಲೂ ಕಡಮೆ ಇಳುವರಿ ಬಂದರೆ, ಸರಿಯಾದ ತಳಿಯನ್ನು ಸರಿಯಾದ 
ಅಂತರದಲ್ಲಿ ನಾಟಿ ಮಾಡಲಾಗಿತ್ತೇ ಎಂದು ಪರೀಕ್ಷಿಸಬೇಕು. 
ಇವು ಸರಿಯಾಗಿದ್ದಲ್ಲಿ ಬೆಳೆಯಲ್ಲಿ ಏನೋ ದೋಷವಿರಬಹುದು. 
ಇಳುವರಿಯ ಅಂಗಗಳನ್ನು ವಿಶ್ಲೇಷಿಸಿ ಕಾರಣವೇನೆಂದು ತಿಳಿಯಬಹುದು. 


150 ಸಚಿತ್ರ ಬತ್ತದ ಬೆಳ 


ಇಳುವರಿ ಅಂಗಗಳನ್ನು ಹೇಗೆ 
ಉಪಯೋಗಿಸಬೇಕು? 





ದ ಹಿ 


ಈ ಕಡಮೆ ಇಳುವರಿಗೆ ಕಾರಣವಾದ ದೋಷಗಳೇನಿರಬಹುದು? ಮಣ್ಣಿನಲ್ಲಿ ದೋಷ 
ವಿರೆಬಹುದು ಅಥವಾ ಗೊಬ್ಬರ ಹಾಕುವುದರಲ್ಲಿ ತಪ್ಪಾಗಿರಬಹುದು. ನೀರಿನ 
ಕೊರತೆ ಇರಬಹುದು ಅಥವಾ ಬೆಳೆಯ ಮೊದಲ ಹಂತಗಳಲ್ಲಿ ರೋಗ ಅಥವಾ 
ಕೀಟಗಳಿಂದ ಬೆಳೆಗೆ ನಷ್ಟವಾಗಿರಬಹುದು. 


151 ಸಚಿತ್ರ ಬತ್ತದ ಬೆಳೆ 


ಇಳುವರಿ ಅಂಗಗಳನ್ನು ಹೇಗೆ 
ಉಪಯೋಗಿಸಬೇಕು ? 


ನಿರೀಕ್ಷಿಸಿದ್ದು 


ಳ್ಳ 





ಸಾಕ: 00 ಪ್ರಜ್ವಗಳು ಗಳು 


6 ಕಡಮೆ ಇಳುವರಿಗೆ ಕಾರಣವಾದ ದೋಷಗಳೇನಿರಬಹುದು ? ಈ ಸಮಸ್ಯೆಯು 
ಹೊಡೆಯು ನಿರ್ಮಾಣವಾಗುವ ಸಮಯದಲ್ಲಿ ಅಥವಾ ಮುಂಚೆ ಅಥವಾ ನಂತರ 
ಸಂಭವಿಸಿರಬಹುದು (ಹೊ ಬಿಡುವ ಸುಮಾರು 26 ರಿಂದ 16 ದಿವಸಗಳು 
ಮುಂಚೆ). ಆಹಾರ ಅಥವಾ ಬೆಳಕಿನ ಅಭಾವ, ಕೀಟಗಳಿಂದ ಎಲೆಯಲ್ಲಿ 
ಉಂಟಾದ ಹಾನಿ ಇವುಗಳು ಕಾರಣವಾಗಿರಬಹುದು. 


152 ಸಚಿತ್ರ ಬತ್ತದ ಜಿಕೆ 


ಇಳುವರಿ ಅಂಗಗಳನ್ನು ಹೇಗೆ 
ಉಪಯೋಗಿಸಬೇಕು? 


`ನಿರೀಕ್ಷಿಸಿದ್ದು ದೊರೆತದ್ದು 


ಟೈ ಕ್ಯ 


ಫಿಕಿ | $y 
Ay 


ಶೇ, 80 ತುಂಬಿರುವ ಪುಷ್ಪಗಳು 








ತೇ. 50 ತುಂಬಿರುವ ಪುಷ್ಪಗಳು 


ಅ ಕಡಷೆ ಇಳುವರಿಗೆ ಕಾರಣವಾದ ದೋಷಗಳೇನಿರಬಹುದು ? ಉಷ್ಣಾಂಶವು 
ಅತಿ ಕಡಮೆ ಇರಬಹುದು. (20° ಸೆ.ಗ್ರೆ.ಗಿಂತ ಕಡಮೆ) ಅಥವಾ ಅತಿ ಜಾಸ್ತಿ 
ಇರಬಹುದು (35° ಸೆ.ಗ್ರೆ.ಗಿಂತ ಜಾಸ್ತಿ) ಅಥವಾ ಸಸ್ಯವು ಬಿದ್ದಿರಬಹುದು 
ಅಥವಾ ಹೂ ಬಿಡುವಾಗ ನೀರಿನ ಕೊರತೆ ಇದ್ದಿರಬಹುದು ಅಥವಾ ಮಿತಿಮೀರಿ 
ಸಾರಜನಕವನ್ನು ಕೊಟ್ಟಿರಬಹುದು. 


ಇಳುವರಿ ಅಂಗಗಳು _ 153 


ಇಳುವರಿ ಅಂಗಗಳನ್ನು ಹೇಗೆ 
ಉಪಯೋಗಿಸಬೇಕು ? 


ನಿಶೀಕ್ಷಿನದ್ದು 





15 ಗ್ರಾಮ್‌ನಲ್ಲಿ 1000 ಕಾಳುಗಳು 20 ಗ್ರಾಮ್‌ನಲ್ಲಿ 1000 ಕಾಳುಗಳು 


ಈ ಕಡಮೆ ಇಳುವರಿಗೆ ಕಾರಣವಾದ ದೋಷಗಳೇನಿರಬಹುದು ? ಹೂ ಬಿಟ್ಟನಂತರ 
ಬೆಳೆಯ ವಾತಾವರಣ ಅಹಿತವಾಗಿರಬಹುದು ಅಂದರೆ, ಅಹಾರದ ಕೊರತೆ, ಕಡಮೆ 
ಎಲೆಗಳು ಅಥವಾ ಮೋಡ ಕವಿದ ಹವಾಗುಣ ಕಾರಣವಿರಬಹುದು. 


154 ಸೆಚಿತ್ರ ಬತ್ತದ ಬಿಳಿ 


ಅಧಿಕ ಇಳುವರಿ ಕೊಡುವ 
ಸಾಮಥಣ್ಯವುಳ್ಳ ತಗ್ಗು 
ಪ್ರದೇಶದಲ್ಲಿ (ನೀರಾವರಿ 
ಯಲ್ಲಿ) ಬೆಳೆಯುವ ಬತ್ತದ 


ಸಸ್ಯಸ್ವರೂಪ 


157 ಗಿಡ್ಡ ನಿಲುವು 

158 ಬೆಳೆ ಬೀಳದೆ ನಿಲ್ಲುವ ಶಕ್ತಿ 

159 ಯೋಗ್ಯ ಬೆಳಕು ಹಂಚಿಕೆ 

160 ನೆಟ್ಟಿಗೆ ಬೆಳೆಯುವ ಎಲೆಗಳು 

161 ಹೊಡೆಯ ಮೇಲೆ ಎತ್ತರನಾಗಿ ಬೆಳೆಯುವ 
 ಬಾವುಟಿಎಲೆ 

162 ಚಿಕ್ಕ ಎಲೆಗಳು 

13 ಉತ್ತಮ ತೆಂಡೆಯೊಡೆಯುವಿಕೆ 

164 ಸೆಟ್ಟಿಗೆ ಬೆಳೆಯುವ ತೆಂಡೆಗಳು 

165 ಮಾದರಿ ತೆಂಡೆ 





ಸಂ 





ಬ ರ ಡಿ 


ಹಾತ್‌ 


LF 


NY 


CS ್‌ 


RE 


ಈ ಬತ್ತದ ಇಳುವರಿ ಸಾಮರ್ಥವನ್ನು ಹೆಚ್ಚಿಸಲು ಸಸ್ಯದ ಎತ್ತರವನ್ನು ಕಡಮೆ 


- . ಮಾಡುವುದು ಬಹು ಮುಖ್ಯವಾದ ಅಂಶ. 


ಈ ಗಿಡ್ಡ ಸ್ವರೂಪದ ಸಸ್ಯವು ಬೀಳದೆ ಗಟ್ಟಿಯಾಗಿ ನೆಟ್ಟಗೆ ನಿಲ್ಲುವ ಶಕ್ತಿ ಹೊಂದಿರು 


ತ್ತದೆ, 


ಅಧಿಕ ಇಳುವರಿ ಕೊಡುವ ಬತ್ತದ ಸಸ್ಮೆಸ್ಥರೂಪ 157 


ಬೆಳೆ ಬೀಳದೆ ನಿಲ್ಲುವ ಶಕ್ತಿ 


ಸಾರಜನಿಕ 


ಎತ್ತರವಾದ 
ಸಸ್ಮಗಳು 


pS 1 ಹಾ ಹಟ್ಟು ಶೂಕವುಳ್ಳ 
7] ಹಾ ಗಳು 


ತಲೆಭಾರವಾದ 
ಸಸ್ಯಗಳು 









ರಾರ 
ಓ..50ಿ್ಲ.್ಲಂ. 





ಅ ಸಾರಜನಕವನ್ನು ಕೊಟ್ಟಂತೆಲ್ಲ ಸಸ್ಯವು ಎತ್ತರವಾಗಿ ಬೆಳೆದು, ಬೆಳೆಯು ಬಿದ್ದು 
ಸಮಸ್ಯೆಯಾಗುತ್ತದೆ. ` 

ಅ ಹೀಗೆ ಬದ್ರ ಸಸ್ಯದ ಅನೇಕ ಎಲೆಗಳು ಬಿಸಿಲಿನ ಕೊರತೆಯಿಂದ ಮತ್ತು ಗದ್ದೆಯ 
ನೀರಿಗೆ ತಾಕಿ ಒದ್ದೆಯಾಗಿ ಕೊಳೆಯುವುದುಂಟು. 

ಈ ಚಕ್ಕ ಪ್ರಪ್ಪವಾದ ಕಾಂಡ ಪಡೆದ ತಳಿಗಳು ಬೀಳುವುದಿಲ್ಲ. 


158 ಸಚಿತ್ರ ಬತ್ತದ ಬೆಳೆ 


ಬೆಳಕು ಸರಿಯಾಗಿ ಹಂಚಿಕೆ 


ಶೇ. 100 ಬೆಳಕು 


“100 ಜಿಳೆಕು 






NAN ಗೈ |] ಸ್ಸ 
1 14" 
14 


10 Yo 


ಈ ನೀಳವಾದ ಎಲೆಗಳುಳ್ಳ ಉದ್ದವಾಗಿ ಬೆಳೆಯುವ ಸಸ್ಯಗಳ ಬುಡಭಾಗದಲ್ಲಿರುವ 
ಎಲೆಗಳಿಗೆ ಬೆಳಕಿನ ಅಭಾವ ತಲೆದೋರುತ್ತದೆ. 

ಈ ನೆಟ್ಟಗೆ ಬೆಳೆಯುವ ತೆಂಡೆ ಮತ್ತು ಎಲೆಗಳು ಹೊಡೆಗಳಿಗಿಂತಲೂ ಎತ್ತರವಾಗಿ 
ಬೆಳೆದು, ಬೆಳಕು ಸಸ್ಮದ ಎಲ್ಲಾ ಭಾಗಗಳಿಗೂ ದೊರಕುವಂತೆ ಮಾಡಿ, ಹೆಚ್ಚು 
ಆಹಾರ ತಯಾರಿಸಲು ನೆರವಾಗುತ್ತವೆ. 


ಅಧಿಕ ಇಳುವರಿ ಕೊಡುವ ಬತ್ತದ ಸಸ್ಮಸ್ವರೂಪ .159 


ನೆಟ್ಟಿಗೆ ಬೆಳೆಯುವ ಎಲೆಗಳು 





ಬುಡದ ಎಲೆಗಳಿಗೆ ಬೆಳಕು 






ನೆಟ್ಟಗೆ ಬೆಳೆಯುವ 
ಎಲೆಗಳು 


ನಾಟಿ ಅಂತರ ಅಷ್ಟೇ : ಎಲೆಯ ಉದ್ದವೂ ಅಷ್ಟೇ 
ಬುಡದ ಎಲೆಗಳಿಗೆ ಬೆಳಕಿನ ಆಭಾವವಿಲ್ಲ 


"160 "ಸಚಿತ್ರ ಬತ್ತದ ಬೆಳಿ" 


ಹೊಡೆಯ ಮೇಲೆ ಎತ್ತರವಾಗಿ : 
ಬೆಳೆಯುವ ಬಾವುಟ ಎಲೆ 











ಸೆಟ್ಟಿಗೆ ಬೆಳೆಯುವ ಎಲೆಗಳು 


ಅ ಹೊಡೆಯು ಅತಿ ಎತ್ತರ ಬೆಳೆಯದಿದ್ದರೆ ಮೇಲಿನ ಎಲೆಗಳೆಗೆ ಬೆಳಕಿಜೆ ಕೊರತೆ 


ಉಂಟಾಗುವುದಿಲ್ಲ. ಸಹ ಗ iy 


11] - ಆಧಿಕ ಇಳುವರಿ ಕೊಡುವ ಬತ್ತದ ಸಸ್ಯಸ್ವರೂಪ 161 


ಚಿಕ್ಕ ಎಲೆಗಳು 





ದುರ್ಬಲ ಎಲೆ - ಉತ್ತಮ ಎಲೆ 
ಸ್ವರೂಪ ಸ್ವರೂಪ 


ಅ ಚಕ್ಕ ಎಲೆಗಳು ತೂಕದಲ್ಲಿ ಕಡಮೆ ಇರುವುದರಿಂದ ನೆಟ್ಟಗೆ ಬೆಳೆಯುತ್ತವೆ. 
ಈ ನೆಟ್ಟಗೆ ಬೆಳೆಯುವ ಎಲೆಗಳು ಬಂಡದಲ್ಲಿರುವ ಎಲೆಗಳಿಗೆ ಬೆಳಕು ನೀಡುತ್ತವೆ. 


162 ಸಚಿತ್ರ ಬತ್ತದ ಚೆಳೆ 


ತೆಂಡೆ ಹೊಡೆಯುವಿಕೆ 





ಅ ಸಸ್ಮವ ಚೆನ್ನಾಗಿ ತೆಂಡೆ ಹೊಡೆಯುವ ಸಾಮರ್ಥ, ಪಡೆದಿದ್ದರೆ, ನಾಟಿಯಾದ 
ನಂತರ ಕೆಲವು ಗುಣಿಯಲ್ಲಿ ಸಸಿಗಳಂ ಸತ್ತುಹೋದರೂ ಸಹ ಚ.ಮಿ.ನಲ್ಲಿ ಇರಬಹು 
ದಾದಷ್ಟು ತೆಂಡೆಗಳು ಇದ್ದೇ ಇರುತ್ತವೆ. 


ಅಧಿಕ ಇಳುವರಿ ಕೊಡುವ ಬತ್ತದ ಸಸ್ಯಸ್ವರೂಪ. 163 


ನೀಳವಾದ ತೆಂಡೆಗಳ್ಳು 





ನೆಟ್ಟಗೆ ನಿಲ್ಲುವ ತೆಂಡೆಗಳು 


ಈ ನಟ್ಟಗೆ ನಿಭಿವ ತೆಂಡೆಗಳು ಬೆಳಕು ಚಿನ್ನಾಗಿ ಹಂಡಲು ಅವಕಾಶ ಕೊಡುತ್ತವೆ. 


164 ಸಚಿತ್ರ ಬತ್ತದ ಬೆಳೆ 


ಮಾದರಿ ತೆಂಡೆ 


_ ಸಾರಜನಕ ಹೆಚ್ಚಾದಾಗ 
ಎ ನಾ ಜೊಳ್ಳು ಪುಷ್ಪಗಳು 


y ಇಲ್ಲವಾಗಿ 


ವಾ 


ಹೆಚ್ಚು ಸಾರಜನಕ 
ಉಪಯೋಗಿಸಿಕೊಳ್ಳಲು 
ನೆರವಾಗುತ್ತದೆ. 


ಉತ್ತಮ ಬೆಳಕಿನ 
ಹಂಚಿಕೆಯಿಂದಾಗಿ ಬೇಗೆ 
ಹಾಗೂ ಹೆಚ್ಚು ಆಹಾರ 
ಉತ್ಪಾದನೆಗೆ 
ನೆರವಾಗುತ್ತದೆ. 








ಹೆಚ್ಚು ಎಲೆಗಳು 
~~ ಸೂಂಡಿಸುವಿಕೆ 7 ಮತ್ತು ಹೊಡೆಗಳು 





ಈ ಪ್ರಮುಖ ಶೆಂಡೆ ಹೂ ಬಿಡುತ್ತಿರುವಿಕೆ. 


ಅಧಿಕ ಇಳುವರಿ ಕೊಡುವ ಬತ್ತದ ಸಸ್ಮಸ್ವರೂಪ 165 


ಬೆಳೆ ಬೀಳಲು ಕಾರಣವಾದ 
ಅಂಶಗಳು 


169 
170 
17॥ 
172 
173 
174 
175 
176 


ಸಸ್ಯದ ಎತ್ತರ 

ಬಿತ್ತನೆ ಮಾಡುವ ವಿಧಾನ 
ಎಲೆ ಕವಚದ ಮಾದರಿ 
ಕಾಂಡದ ಗಾತ್ರ 

ಗಾಳಿ ಮತ್ತು ಮಳೆ 
ಬೆಳಕಿನ ತೀವ್ರತೆ 

ಅಂತರೆ 

ಗೊಬ್ಬರದ ಪರಿಮಾಣ 





ಪ್ರಶಿರೋಧಿಯಲ್ಲದ ಪ್ರತಿರೋಧಿ 


ಈ ಸಸ್ಯವು ಎತ್ತರವಾಗಿ ಬೆಳೆದಷ್ಟೂ ಬೀಳುವ ಸಂಭವ ಹೆಚ್ಚು. 
ಈ ಮಂೆಗಾಲದಲ್ಲಿ ಎತ್ತರವಾಗಿ ಬೆಳೆಯುವ ತಳಿಗಳನ್ನು ಬೆಳೆಯಬಾರದು. 


ಬೀಳಲು ಕಾರಣವಾದ ಅಂಶಗಳು 169 


ಕಾಂಡದ ಗಾತ್ರ 





' ಈ ಕಾಂಡ ಮತ್ತು ನಡುಗೆಣ್ಣು ದಪ್ಪವಾಗಿದ್ದಷ್ಟೂ ಬೀಳುವ ದುರ್ಬಲತೆ ಕಡಮೆ 
ಹಾಗಿರುತ್ತದೆ. 


172 ಸಚಿತ್ರ ಬತ್ತದ ಬೆಳೆ 






ಪ್ರತಿರೋಧಿ 


ಪ್ರತಿರೋಧಿಯಲ್ಲದ್ದು 


ಈ ಗಾ ಮತ್ತು ಮಳೆ ಇವು ಬೆಳೆ ಬೀಳುವಂತೆ ಮಾಡಬಲ್ಲವು. ಗಾಳಿಯ ವೇಗ 
ತೀವ್ರವಾದಷ್ಟೂ ಬೆಳೆಯು ಬೀಳುವ ಸಂಭವ ಹೆಚ್ಚು. 
ಈ ಮಳಿಗಾಲದಲ್ಲಿ ಎತ್ತರವಾಗಿ ಬೆಳೆಯುವ ತಳಿಗಳನ್ನು ಬೆಳೆಯಬಾರದು. 


ಬೀಳಲು ಕಾರಣವಾದ ಅಂಶಗಳು 173 


ಬೆಳಕಿನ ತೀವ್ರತೆ 


ಬೇಸಿಗೆ ಕಾಲ 





ಗಿಡ್ಡ ಸಸ್ಯಗಳು ಎತ್ತರ ಸಸ್ಯಗಳು 


ಅ ಮೋಡ ಕವಿದ ಹವಾಗುಣದಲ್ಲಿ ಸಸ್ಯವು ಎತ್ತರವಾಗಿ ಬೆಳೆಯುವುದರಿಂದ ಬೆಳೆಯು 
ಬೀಳುವ ಸಾಧ್ಯತೆ ಹೆಚ್ಚು. 


ಈ ಮಳೆಗಾಲದಲ್ಲಿ ಬೆಳೆಯು ಬೀಳುವ ಸಂಭವ ಹೆಚ್ಚು. 


174 ಸಚಿತ್ರ ಬತ್ತದ ಬೆಳೆ 


ಅಂತರ 





ಅತಿ ಹತ್ತಿರದಲ್ಲಿ ನಾಟಿ 


ಪ್ರಶಿರೋಧಿ 


po ರ: i fk ಕ 
) (x Wa i 1 hl f i 
1111 | \ 1 


ಸರಿಯಾದ ಅಂತರ. 


ತ್ರ 


ಸಾ 


ಈ ಅತಿ ಹತ್ತಿರ ನಾಟಿ ಮಾಡಿದಾಗ ಸಸ್ಯದ ಕಾಂಡಗಳು ದುರ್ಬಲಗೊಳ್ಳು ತ್ತವೆ. 


ಬೀಳಲು ಕಾರಣವಾದ ಅಂಶಗಳು 175 


ಗೊಬ್ಬ ರದ ಹರಿಮಾಣ 





ಈ ಗೊಬ್ಬರದಿಂದ ಸಸ್ಯವ ಎತ್ತರ ಬೆಳೆಯುತ್ತದೆ. ಎತ್ತರವಾಗಿ ಬೆಳೆಯುವ ತಳಿಗಳು 


ಅತಿ ಹೆಚ್ಚು ಗೊಬ್ಬರವನ್ನು ತಡೆದುಕೊಳ್ಳಲಾರವ್ಪ. ೨ ್ರ 


"176 ಸಚಿತ್ರ ಬತ್ತದ ಬೆಳೆ 


ಕಳೆಗಳು 


179 
180 


182 


183 


185 


186 
187 


ಕಳೆಗಳು ಬತ್ತದ ಇಳುವರಿ ಕುಗ್ಗಿಸುತ್ತವೆ 
ಕಳೆಗಳು ತಮ್ಮ ಆಹಾರಕ್ಕೆ ಬತ್ತದ ಜೊತೆ 
ಸ್ಪರ್ಧಿಸುತ್ತ ವೆ 
ಕಳೆಗಳು ಸಾರಜನಕ ಗೊಬ್ಬರದ 
ಪರಿಣಾಮ ಕುಗ್ಗಿಸುತ್ತವೆ 
ಕಳೆಗಳು- ಹುಲ್ಲು, ಜೇಕು ಮತ್ತು ಅಗಲ 
ಎಲೆ ಜಾತಿ ಸಸ್ಯಗಳಲ್ಲಿರುವ ವ್ಯತ್ಯಾಸಗಳು 
ಬತ್ತದ ಬೆಳೆಯಲ್ಲಿ ಸಾಮಾನ್ಯವಾದ ಕಳೆಗಳು- ಹುಲ್ಲು 
ಬತ್ತದ ಬೆಳೆಯಲ್ಲಿ ಸಾಮಾನ್ಯವಾದ 
ಕಳೆಗಳು- ಜೇಕು ಜಾತಿ 
ಬತ್ತದ ಬೆಳೆಯಲ್ಲಿ ಸಾಮಾನ್ಯವಾದ ಕಳೆಗಳು - 
ಅಗಲ ಎಲೆ ಜಾತಿ 
ಬತ್ತಕ್ಟೂ, ಹುಲ್ಲುಗಳಿಗೂ ಇರುವ ವೃತ್ಯಾಸಗಳು 


ವ ತ್ರ? 


ಬತ್ತದ ಗದ್ದೆಯಲ್ಲಿ ಕಳೆ ತೆಗೆಯಲು ಸರಿಯಾದ ಕಾಲ 


ಕಳೆಗಳು ಬತ್ತದ ಇಳುವರಿಯನ್ನು 
ಕುಗ್ಗಿಸುತ್ತವೆ 


ಬೇಸಿಗೆಕಾಲದಲ್ಲಿ ಬತ್ತದ ಇಳುವಾ 





ಈ ನಾಟ ಮಾಡಿದ ಕಾಲ ಯಾವುದೇ ಆಗಿರಲಿ ತಳಿಗಳಿಂದ ಬತ್ತದ ಇಳಂವರಿ ಕುಗ್ಗು 
ತ್ತದೆ. 


ಕಳೆಗಳು 179 


ಕಳೆಗಳು ಬತ್ತದ ಜೊ 


a ರಾಗ್‌ 
ರ್ಯಾ 


ತ್‌ ಧಾ ಸಾ ಕ 





ಸ RN ದ K 
ONS ಟ್ರ 


ಮ 











ಗಳು ಹೇರಳವಾಗಿದ್ದ ರೂ ಅವು ಪ್ರಯೋಜನಕ್ಕೆ ಬರುವುದಿಲ್ಲ. 
ಈ ಈ ಸ್ಪರ್ಧೆಯಿಂದ ಬೆಳವಣಿಗೆ ಹಾಗೂ ಇಳುವರಿ ಕುಗ್ಗುತ್ತವೆ. 


ಸಚಿತ್ರ ಬತ್ತದ ಬೆಳೆ 


ತ್ತವೆ. 
ಈ ಈ ಮೂರರಲ್ಲಿ ಯಾವುದಾದರೂ ಒಂದು ಅಂಶ ಕಡಮೆ ಇದ್ದರೆ ಉಳಿದ ಅಂಶ 


ಈ ಗರೆಗಳು ಬೆಳಕು, ಪೋಷಕಾಂಶಗಳು ಮತ್ತು ನೀರಿಗೆ ಬತ್ತದ ಜೊತೆ ಸ್ಪರ್ಧಿಸು 


180 


ಕಳೆಗಳು ಸಾರಜನಕ ಗೊಬ್ಬರದ 
ಪರಿಣಾಮ ಕುಗ್ಗಿಸುತ್ತವೆ 


ಯು 


ಶಾಳಿನ ಇಳುವರಿ 





ಸದು ಹೆಕ್ಟೇರಿಗೆ ಪಾರಜನಕ, ಕೆಲೋಗ್ರಾಮ್‌ಗಳಲ್ಲಿ 


ನ 

ಈ ಕಳೆಯನ್ನು ಹತೋಟಿಯಲ್ಲಿಡದಿದ್ದರೆ, ಸಾರಜನಕವನ್ನು ಹೆಚ್ಚಾಗಿ ಕೊಟ್ಟಷ್ಟೂ 
ಕಾಳು ಇಳುವರಿ ಕುಗ್ಗುತ್ತದೆ. 

ಈ ಹಾಕಿದ ಸಾರಜನಕಕ್ಕಾಗಿ ಬತ್ತದೊಡನೆ ಕಳೆಗಳು ಸ್ಪರ್ಧಿಸುತ್ತವೆ. 

ಈ ಗದ್ದೆಗೆ ಹಾಕಿದ ಸಾರಜನಕವನ್ನು ಬತ್ತಕ್ಕಿಂತ ಕಳೆಗಳೇ ಬೇಗ ಮತ್ತು ಹೆಚ್ಚು ಉಪ 
ಯೋಗಿಸಿಕೊಂಡು ಬೆಳೆಯಬಲ್ಲವು. 

ಈ ಕರೆಯನ್ನು ಹತೋಟಿಗೆ ತರುವ ಮೊದಲು ಸಾರಜನಕ ಗೊಬ್ಬರವನ್ನು ಬೆಳೆಗೆ 
ಕೊಡಬಾರದ. 


ಕಳೆಗಳು 181 


ಕಳೆಗಳು - ಹುಲ್ಲು, ಜೇಕು ಮತ್ತು 
ಅಗಲ ಎಲೆ ಜಾತಿ ಸಸ್ಕಗಳಲ್ಲಿರುವ 
ವ್ಯತ್ಯಾಸಗಳು 








(ಅಗಲ ಎಲೆ ಕಳಿ) 











182 ಸಚಿತ್ರ ಬತ್ತದ ಬೆಳೆ 


[ee] 


ವಾದ ಕಳೆಗಳು - ಹುಲು ಗಳು 


ಬತ್ತದ ಗದ್ದೆಗಳಲ್ಲಿಯ 


ಎದಿ 


[no 


ಸಾಮಾ ನ್ಯ 


ಮಾ [ N ಈ 


ಹೌ ಡ್‌್‌ 





"ಅ 









ಕ ಹೆಸರು: 


ಎಕಿನೊಕ್ಸೊವ ಕ್ರುಸ್‌ಗಾಲಿ 


ಬ್ಲ ಜ್ಞಾನ 


ಲ 
ಸಾಮಾನ್ಯ ಹೆಸರು: ಗಂಡುಬತ್ತ (ಗೊಣಗ) 


ಕಳೆಗಳು 183 


ಬತ್ತದ ಗದ್ದೆಗಳಲ್ಲಿಯ ಸಾಮಾನ್ಯವಾದ 
ಕಳೆಗಳು - ಜೇಕು ಜಾತಿ 





ವೈಜ್ಞಾನಿಕ ಹೆಸರಂ : ಸೈಪೆರೆಸ್‌ ಇರಿಯ 
ಸಾಮಾನ್ಯ ಹೆಸರು: ಜೇಕು, ಕೊನ್ನಾರೆ 


184 ಸಚಿತ್ರ ಬತ್ತದ ಬೆಳೆ 


ಬತ್ತದ ಗದ್ದೆಗಳಲ್ಲಿಯ ಸಾಮಾನ್ಯವಾದ 
ಕಳೆಗಳು - ಅಗಲ ಎಲೆ ಸಸ್ಯಗಳು 





ವೆ ೈಜ್ಞಾನಿಕ ಹೆಸರು : ಮಾನೊಕೊರಿಯ ವಜಿನಾಲಿಸ್‌ 
ಸಾಮಾನ್ಯ ಹೆಸರು : ಗಾಬಿಂಗ್‌ ವಾಕ್‌ | 


ಕಳೆಗಳು 185 


ಬತ್ತದ ಸಸ್ಕಕ್ಕೂ ಹುಲ್ಲುಗಳಿಗೂ 
ಇರುವ ವ್ಯತ್ಯಾಸಗಳು 








186 ಸೆಚಿತ್ಛ ಬತ್ತದ ಬೆಳೆ 


ಬತ್ತದ ಬೆಳೆಯಲ್ಲಿ ಯಾವಾಗ 
ಕಳೆ ತೆಗೆಯಬೇಕು ? 


ಮೊದಲ 30 ದಿವಸಗಳು 





ನಾಟಿಮಾಡಿದ ಮೇಲೆ ಕಳೆರಹಿತ ದಿನಗಳು 


ಈ ಬತ್ತವು ನಾಟಿಯಾದ 30 ದಿವಸಗಳಲ್ಲಿ ಕಳೆ ತೆಗೆಯುವುದು ಅವಶ್ಯಕ. 


ಈ ಬೆಳೆಯ ಮೊದಲ ಹಂತಗಳಲ್ಲಿ ಕಳೆಯನ್ನು ಹತೋಟಿಯಲ್ಲಿಡದಿದ್ದರೆ ಇಳಂವರಿಯು 
ಬಹಳವಾಗಿ ಕುಗ್ಗುತ್ತದೆ. 


ಕಳೆಗಳು 187 


ಕಳೆಗಳ ಹತೋಟಿ 


191 


192 


193 


194 


195 


196 


ಕೈಯಿಂದ ಕಿತ್ತು ಕಳೆಗಳನ್ನು 
ಹತೋಟಿಯಲ್ಲಿಡಬಹುದು 
ಯಾಂತ್ರಿಕ ವಿಧಾನದಿಂದ ಕಳೆಗಳನ್ನು 
ಹೆತೋಹಿಯಲ್ಲಿಡಬಹುದು 
ಸರಿಯಾದ ನೀರಿನ ನಿರ್ವಹಣೆಯಿಂದ 
ಕಳೆಗಳನ್ನು ಹೆತೋಹಿಯಲ್ಲಿಡಬಹುದು 
ಯೋಗ್ಯ ಭೂಮಿ ತಯಾರಿಕೆಯಿಂದ 
ಕಳೆಗಳನ್ನು ಹತೋಟಿಯಲ್ಲಿಡಬಹುದು 
ಬತ್ತದ ಫಸಲನ್ನು ಚೆನ್ನಾಗಿ ಬೆಳೆದು ಕಳೆಗಳೊಡನೆ 
ಸ್ಪರ್ಧಿಸುವಂತೆ ಮಾಡಿ ಕಳೆಯನ್ನು ಹತೋಟಿಗೆ 
ತೆರೆಬಹುದು 
ಕಳೆನಾಶಕಗಳನ್ನು ಉಪಯೋಗಿಸಿ 
ಕಳೆಗಳನ್ನು ಹತೋಟಿಯಲ್ಲಿಡಬಹುದು 


ಕೈಯಿಂದ ಕಿತ್ತು ಕಳೆಗಳನ್ನು. 
ಹತೋಟಿಯಲ್ಲಿಡಬಹುದು 


[ ಆಗಲವಾದ ಎಲಿ 
\ 
| 
[ 





ವೆ ೈಜ್ನಾ ನಿಕ ಹೆಸರೂ : ಮಾನೊಕೊರಿಯ ವಜಿನಾಲಿಸ್‌ 
ಸಾಮಾನ, ಹೆಸರು: ಗಾಬಿಂಗ್‌ವಾಕ್‌ 


ಈ ಕಳೆಯನ್ನು ಕೈಯಿಂದ ಕಿತ್ತು ಹತೋಟಿಯಲ್ಲಿಡುವುದು ದೈ ಹಿಕ ಪರಿಶ್ರಮದ ವಿಧಾನ. 
ಈ ಕೈ:ಿಂದ ಕಿತ್ತು ಕಳೆಯನ್ನು ಹತೋಟಿಖಂಲ್ಲಿಡಲು ಹೆಚ್ಚು ಸಮಯ ಬೇಕು. 


ಕಳೆಗಳ ಹತೋಟಿ 191 


ಯಾಂತ್ರಿಕ ನಿಧಾನದಿಂದ 
ಕಳೆಗಳನ್ನು ಹತೋಟಯಲ್ಲಿಡಬಹುದು 


ಗ್ಗ ಗ್ಗ (೬ 
( | ಗ | 
A N A 


Wl 





ಈ ಕೈಯಿಂದ ಕಳೆ ಕೀಳುವುದಕ್ಕಿಂತ ರೋಟರಿ ಯುಂತ್ರದಿಂದ ಕಳೆ ತೆಗೆಯುವುದು 
ಉತ್ತಮಂ. 
ಅ ರೋಟರಿ ಯಂತ್ರ ಉಪಯೋಗಿಸಲು ಸಾಲು ನಾಟಿ ಮಾಡಿರಬೇಕು. 
ಅ ರೋಟರಿ ಯಂತ್ರವನ್ನು ಉಪಯೋಗಿಸುವ ಮೊದಲು ತಾಕುಗಳಿಂದ ನೀರು 
ಬಸಿಯಬೇಕು. 
ಸಚಿತ್ರ ಬತ್ತದ ಬೆಳಿ 192 


ಸರಿಯಾಪ ನೀರಿನ ನಿರ್ವಹಣೆಯಿಂದ 
ಕಳೆಗಳನ್ನು ಹತೋಟಿಯಲ್ಲಿ ಡಬಹುದು 










Nero 
ಕ 1 
NY 


WW 







ನ 1 


2 


ಅ 5-10 ಸೆ.ಮಿ. ನೀರು ಕಟ್ಟುವುದರಿಂದ ಸಾಮಾನ್ಯವಾಗಿ ಎಲ್ಲ ಹುಲ್ಲು ಜಾತಿ, 
ಹೂ, ಜೇಕು ಜಾತಿ ಕಳೆಗಳು ಹತೋಟಿಗೆ ಬರುತ್ತವೆ. 


ಈ ನೀರಿನಿಂದ ಅಗಲ ಎಲೆ ಜಾತಿ ಕಳೆಗಳು ಹತೋಟಿಗೆ ಬರುವುದಿಲ್ಲ. 3 
ಅ ಅನೇಕ ಕಳೆಗಳ ಬೀಜಗಳು ನೀರಿನಲ್ಲಿ ಮೊಳಕೆ ಬರುವುದಿಲ್ಲ. 


13] ಕಳೆಗಳ ಹತೋಟಿ 193 


ಯೋಗ್ಯ ಭೂಮಿ ತಯಾರಿಕೆಯಿಂದ 
ಕಳೆಗಳನ್ನು ಹತೋಟಿಯಲ್ಲಿಡಬಹುದು 







ಸ WIA Wy Y, ಸ 
AL 
pd Ye 


`ನ, ಸರಿಯಾಗಿ ಮಟ್ಟಿಮಾಡದರುವಗದ್ದೆ 


ಅ ಗದ್ದೆಯ ತಯಾರಿ ಒಮ್ಮಟ್ಟವಲ್ಲದಿದ್ದರೆ ನೀರು ನಿಲ್ಲದ ದಿಣ್ಣೆಗಳಲ್ಲಿ ಕಳೆಗಳು 
ಸುಲಭವಾಗಿ ಬೆಳೆಯಬಲ್ಲವು. 


94 ಸಚಿತ್ರ ಬತ್ತದ ಬೆಳೆ 


ಬತ್ತದ ಫಸಲನ್ನು ಚೆನ್ನಾಗಿ ಬೆಳೆದು 
ಸ್ಪರ್ಧಿಸುವಂತೆ ಮಾಡಿ ಕಳೆಗಳನ್ನು 
ಹತೋಟಿಗೆ ತರಬಹುದು 





20/20 ಸೆಮಿ. 


ಈ ಒತ್ತಾಗಿ ನಾಟಿ ಮಾಡಿದಷ್ಟೂ ಕಳೆಗಳ ಹಾವಳಿ ಕಡವೆಂ; ಬೆಳಕಿನ ಆಭಾವ 
ಉಂಟಾಗಿ ಕಳೆಗಳು ಕ್ಷೀಣಿಸುತ್ತವೆ. 
ಅ ಕಳೆಗಳು ಕಡಮೆ ಬೆಳೆದಷ್ಟೂ ಅವುಗಳಿಂದಾಗುವ ಅಪಾಯ ಕಡಮೆ. 


ಕಳೆಗಳ ಹಕೋಟ 295 


ಕಳೆನಾಶಕಗಳಿಂದ ಕಳೆಗಳ 
ನಿಯಂತ್ರ ಣ ಮಾಡಬಹುದು 





೫ 


1 ದ್ರವ ಅಥವಾ ಪಡಿ ಹಾಖವಿ 


496 ಸಚಿತ್ರ ಬತ್ತದ ಬೆಳೆ 


ಕಲೆವಾಶಕಗಳು 


199 
200 


201 
202 
203 


204 
205 


206 


207 


208 


ತಯಾರಿಕಾಧಾರಿತ ವಿವಿಧ ಕಳೆನಾಶಕಗಳು 


ಗದ್ದೆಗೆ ಹಾಕುವ ಸಮಯಾಧಾರಿತ ವಿವಿಧ 
ಕಳೆನಾಶಕಗಳು 


ಆಯ್ಕೆಯಾಧಾರಿತ ವಿವಿಧ ಕಳೆನಾಶಕಗಳು 
ಕ್ರಿಯೆಯಾಧಾರಿತ ವಿವಿಧ ಕಳೆನಾಶಕಗಳು 
ಕಳೆನಾಶಕ ಮಿತಿಮೀರಿ ಉಪಯೋಗಿಸಿದಾಗ 


ಉಂಟಾಗುವ ಅಪಾಯ - ತೆಂಡೆಗಳು ಹೆಚ್ಚು 
ಹರಡಿ ಬೆಳೆಯುವಿಕೆ 


ಕಳೆನಾಶಕ ಮಿತಿಮೀರಿ ಉಪೆಯೋಗಿಸಿದಾಗ 
ಉಂಟಾಗುವ ಅಪಾಯ - ಎಲೆಗಳು ಈರುಳ್ಳಿ 
ಎಲೆಯ ಆಕಾರಕ್ಕೆ ಮಾರ್ಪಡುವಿಕೆ 


ಕಳೆನಾಶಕ ಮಿತಿಮೀರಿ ಉಪಯೋಗಿಸಿದಾಗ 
ಉಂಟಾಗುವ ಅಪಾಯ - ಸಸ್ಯ ಬೆಳವಣಿಗೆ 
ಕುಂಠಿತಗೊಳ್ಳುವಿಕೆ 

ಕಳೆನಾಶಕ ಮಿತಿಮೀರಿ ಉಪೆಯೋಗಿಸಿದಾಗ 
ಉಂಟಾಗುವ ಅಪಾಯ - ಕಂದುಮಚ್ಛೆಗಳು 
ಕಾಣಿಸಿಕೊಳ್ಳು ವಿಕೆ 

ಕಳೆನಾಶಕ ಸಸ್ಯದಲ್ಲಿನ ಆಹಾರ ಉತ್ಪಾದನೆಗೆ 
ಅಡಚಣೆಯಾಗಿ ಸಸ್ಯವನ್ನು ಕೊಲ್ಲಬಹುದು 

ಕಳೆನಾಶಕಗಳು ಸಸ್ಯ ವ್ಯವಸ್ಥೆಯನ್ನು ಅಸ್ತವ್ಯಸ್ತ 

ಗೊಳಿಸಿ ಕೊಲ್ಲಬಹುದು 


ತಯಾರಿಕಾಧಾರಿತ ವಿನಿಧ 
ಕಳೆನಾಶಕಗಳು 







ನೀರಿನಲ್ಲಿ ಕರಗುವ ಪುಡಿ 1 
1 
* ಫಡ, 


ಈ ವಾಣಿಜ್ಯ ಕಳೆನಾಶಕಗಳು ಪುಡಿ, ದ್ರಾವಣ ಅಥವಾ ಹರಳುಗಳೆ ರೂಪದಲ್ಲಿ 
ದೊರೆಯುತ್ತವೆ. 

ಅ ಹರಳು ರೂಪದ ಕಳೆನಾಶಕಗಳನ್ನು ಗದ್ದೆಗೆ ಚೆಲ್ಲಿದರೆ ಸಾಕು, ಅದಕ್ಕೆ ಯಾವ 
ಉಪಕರಣವೂ ಬೇಕಿಲ್ಲ. 





ಕಳೆನಾಶಕಗಳು 199 


ಧಾರಿತ 


ವಿವಿಧ ಕಳೆನಾಶಕಗಳು 


ಗದೆಗೆ ಹಾಕುನ ಸಮಯಾ 





200 ಸಚಿತ್ರ ಬತ್ತದ ಬೆಳೆ 


ಆಯ್ಕೆಯಾಧಾರಿತ 
ವಿವಿಧ ಕಳೆನಾಶಕಗಳು 


ಆಯದ 





-“ ಂಪರಣೆ 
Ks 
ಬತ್ತೆ ಕಳೆ 
ಸ್ತ ಕಳಿ ಸಾರಾಕ್ಕಾಟ್‌ 
24D. 
ಆಯ್ದ ನಾಶಕಗಳು ಕಡಮೆ ಪ್ರಮಾಣದಲ್ಲಿ ಆಯ್ದ ಕಳೆನಾಶಕಗಳು ಎಲ್ಲ ಸಸ್ಯ 
ಕೊಟ್ಟಾಗ ಕೆಲವು ಸಸ್ಯಗಳನ್ನು ಮಾತ್ರ ಗಳನ್ನು ಕೊಲ್ಲುತ್ತವೆ. 


ಕೊಲ್ಲುತ್ತವೆ. 


ಕೆಳೆನಾಶಕಗಳು 201 


ಕ್ರಿಯೆಯಾಧಾರಿತ ವಿವಿಧ ಕಳೆನಾಶಕಗಳು 









IR ಕಳೆನಾಶಕವನ್ನು 


IN ಮಣ್ಣಿನಲ್ಲಿ ಬಾಃದ' 





ಈ ಸೋಂಕು ಸಂಪರ್ಕ ಕಳೆನಾಶಕಗಳು ಸಿಂಪಡಿಸಲ್ಪಟ್ಟ ಸಸ್ಯಭಾಗಗಳನ್ನು ಮಾತ್ರ 
ಕೊಲುತ್ತವೆ. 

ಅ ಕಳೆನಾಶಕಗಳು ಸಸ್ಯದ ಒಳಗೆ ಪ್ರವೇಶಿಸಿ, ಇಡೀ ಸಸ್ಯಕ್ಕೆ ಹರಡಿ ಸ ಸ್ಮವನ್ನು 
ಕೊಲುತ್ತವೆ. 


ಕಳೆನಾಶಕನನ್ನು ಮಿತಿಮೀರಿ 
ಉಪಯೋಗಿಸಿದಾಗ ಉಂಟಾಗುವ 
ಅಪಾಯ - ತೆಂಡೆಗಳು ಹೆಚ್ಚು ಹರಡಿ 
ಬೆಳೆಯುನಿಕೆ 

\ 


| 





ಕೆಳೆನಾಶಕಗಳು 203 


ಕಳೆನಾಶಕವನ್ನು ಮಿತಿಮೀರಿ ಉಸಯೋ ' 
ಗಿಸಿದಾಗ ಉಂಟಾಗುವ ಅಸಾಯ- 
ಕಂದು ಮಚ್ಚೆಗಳು ಕಾಣಿಸಿಕೊಳ್ಳುವಿಕೆ 





ಅತಿ ಹೆಚ್ಚಾಗಿ ಸರಿಮಾದ ಪ್ರಮಾಣ 
ಅ ಕಳೆನಾಶಕಗಳಿಂದ ಉಂಟಾದ ಮಚ್ಚೆಗಳು ಬೆಂಕಿ ರೋಗದ ಅಥವಾ ಕಂದು ಚುಕ್ಕೆ 
ರೋಗದ ಮಚ್ಚೆಗಳನ್ನು ಹೋಲಬಹುದು. ಆದರೆ ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ 
ಈ ಮಚ್ಚೆಗಳು ವರ್ತುಲಾಕಾರ ಹೊಂದಿರುತ್ತವೆ. 


204 ಸಚಿತ್ರ ಬತ್ತದ ಬೆಳೆ 


ಕಳನ 'ಶಕವನ್ನು ಮಿತಿಮೀರಿ 

ಉಪಯೋನಿಸರಾಗ ಉಂಟಾಗುವ 
ಅಯ ಎಲೆಗಳು ಈರುಳ್ಳಿ ಎಲೆಯ 
ಆಕಾ ರಕ್ಕೆ ಮಾರ್ಪಡುವಿಕೆ 


ಸ್‌ ಅಡ್ಡಗಿಂ್ದು ೦ 


ಸರಿಯಾದ ಪ್ರಮಾಣ ಮಿತಿವಿಸರಿದ ಪ್ರಯಾಣ 


ಅ ಕಳೆನಾಶಕಗಳನ್ನು ಮಿತಿಮಾರಿದ ಪ್ರಮಾಣದಲ್ಲಿ ಬಳಸಿದ್ದರೆ ಸಸ್ಯದ ಹೊಸ ಎಲೆ 
ಗಳು ಕೊಳವೆ ಆಕಾರ ಹೊಂದಿರುತ್ತವೆ. 


ಕಳೆನಾಶಕಗನು 285 


ಕಳೆನಾಶಕವನ್ನು ಮಿತಿಮೀರಿ 
ಉಪಯೋಗಿಸಿದಾಗ ಉಂಟಾಗುವ 
ಅಪಾಯ - ಸಸ್ನ ಬೆಳವಣಿಗೆ 
ಕುಂಠಿತಗೊಳ್ಳು] "ಕೆ 








ಮಿತಿಮಾರಿದ ಪ್ರಮಾಣ ಸರಿಯಾದ ಪ್ರಮಾಣ 
ಈ ಸಲಹೆಯಲ್ಲಿರುವ ಪ್ರಮಾಣದಂತೆ ಮಾತ್ರ ಕಳೆನಾಶಕವನ್ನು ಉಪಯೋಗಿಸಬೇಕು. 


ಕಳೆನಾಶಕಗಳು ಸಸ್ಯದಲ್ಲಿನ ಆಹಾರ 
ಉತ್ಪಾದನೆಗೆ ಅಡಚಣೆಯಾಗಿ 
ಸಸ್ಯವನ್ನು ಕೊಲ್ಲಬಹುದು 


[ 
0 
(| 






ಅ ಸಸ್ಯಾಂಗದಲ್ಲಿನ ಅನೇಕ ಕ್ರಿಯೆಗಳಿಗೆ ಕಳೆನಾಶಕಗಳಿಂದ ಅಡಚಣೆಯಾಗಬಹುದು. 
ಅ ಆಹಾರ ತಯಾರಿಕೆಯಲ್ಲಿ ಅನೇಕ ಹಂತಗಳಿವೆ. ಕಳೆನಾಶಕವು ಒಂದು ಅಥವಾ 
ಹೆಚ್ಚು ಹಂತಗಳಲ್ಲಿ ಅಡ್ಡಿಯಾಗಬಹುದು, 


ಕಳೆನಾಶಕಗಳು 207 


ಕಳೆನಾಶಕಗಳು ಸಸ್ಯ ವ್ಯವಸ್ಥೆಯನ್ನು”. 
ಅಸ್ತವ್ಯಸ್ತಗೊಳಿಸಿ ಕೊಲ್ಲಬಹುದು 
\ 


ಸಸಾರಜನಿಕ 











ಚೆಳವಣಿಗೆ 


ಈ ಸಸ್ಯದಲ್ಲಿ ಆಗುವ ಸಸಾರಜನಕ ತಯಾರಿಕೆ ಮತ್ತು ಪ್ರಮುಖ ಕ್ರಿಯೆಗಳು ಸುಗಮ 
ವಾಗಿ ನಡೆಯಲು ನೂರಾರು ಹಂತಗಳಿವೆ. 

ಅ ಪ್ರತಿ ಹಂತಕ್ಕೂ ಒಂದೊಂದು ಸಸಾರಜನಕ ವಸ್ತುವು ಕಾರಣವಾಗಿರುತ್ತದೆ. ಕಳೆ 
ನಾಶಕವು ಇಂತಹ ಯಾವುದೇ ಒಂದು ವಸ್ತುವಿಗೆ ವಿಷವಾಗಿ ಪರಿಣಮಿಸಬಹುದು. 

ಅ ಯಾವುದೇ ಕ್ರಿಯೆಯನ್ನು ನಿಲ್ಲಿಸಿ ಸಸ್ಮವನ್ನು ಕೊಲ್ಲುತ್ತದೆ. 


ಬತ್ತದ ಬೆಳೆಯು ಹೂ 
ಬಿಡುವಾಗ ಹೇಗಿರಬೇಕು? 


211 


212 
213 


214 


215 


216 


217 


218 


219 


220 


14] 


ಬೆಳೆಯು ಹೂಬಿಡುವಾಗ ಎಲ್ಲ ಸಸ್ಯಗಳು 
ಒಮ್ಮಟ್ಟಿ ಕೆ ಬೆಳೆದಿರಬೇಕು 
ಹೂ ಬಿಡುವಾಗ ಉತ್ತಮ ಬೆಳೆಯು" ಬಿದ್ದಿ ರಬಾರದು 
ಬೆಳೆಯು ಬೀಳಲು ಸಸಿಗಳ ನಡುನಣ ಅಂತರ 
ಕಡಮೆಯಾಗಿರುವುದು ಒಂದು ಕಾರಣವಿರಬಹುದು 
ಬೆಳೆಯು ಬೀಳಲು ಅತಿ ಹೆಚ್ಚಾಗಿ ಗೊಬ್ಬರ 
ಕೊಟ್ಟಿರುವುದೊ ಒಂದು ಕಾರಣವಿರಬಹುದು 
ಬೆಳೆಯು ಬೀಳಲು ಎತ್ತರವಾಗಿ ಬೆಳೆಯುನ ತಳಿಯ 
ಉಸೆಯೋಗನೇ ಒಂದು ಕಾರಣವಿರಬಹುದು 
ಹೂ ಬಿಡುವ ಸಮಯದಲ್ಲಿ ಉತ್ತಮವಾದ ಬೆಳೆಯು 
ಬಿಳಿಯಿಂದ ಕಂದು ಬಣ್ಣದ ಬೇರುಗಳನ್ನು 
ಹೊಂದಿರುತ್ತದೆ 
ಹೂ ಬಿಡುವಾಗ ಉತ್ತಮ ಬೆಳೆಯ ಎಲೆಗಳು ಇನ್ನೂ 
ಹಸುರಾಗಿದ್ದು ಹಾನಿಗೊಳಗಾಗಿರುವುದಿಲ್ಲ 
ಉತ್ತ ಮವಾದ ಜಿಳೆಯು ಹೂ ಬಿಡುತ್ತಿ ರುನಾಗ 
ಪ್ರತ" ತೆಂಡೆಯಲ್ಲಿ ಕನಿಷ್ಠ ಮೂರು ಅಥನಾ ನಾಲ್ಕು 
ಎಲೆಗಳು ಇರುತ್ತವೆ 
ಉತ್ತಮುವಾದ ಬೆಳೆಯು ಹೊಬಿಡುತ್ತಿರುವಾಗ 
ಸಸ್ಯಗಳ ಸಾಂದ್ರತೆಯು ಸರಿ ರೀತಿಯಲ್ಲಿ ಇರುತ್ತದೆ 
ಉತ್ತಮವಾದ ಬೆಳೆಯು ಹೊಬಿಡುತ್ತಿರುನಾಗ 
ಒಂದು ಚದರ ಮೀಟರ್‌ನಲ್ಲಿ 250 ರಿಂದ 
350 ಹೊಡೆಗಳು ಇರುತ್ತವೆ 


ಬೆಳೆಯು ಹೂಬಿಡುವಾಗ ಎಲ್ಲ 
ಸಸ್ಯಗಳೂ ಒಮ್ಮಖ್ಟಿಕ್ಕೆ ಬೆಳೆದಿರಬೇಕು: 





ಈ ಬತ್ತವು ಒಂದೇ ಸಮನಾಗಿ ಬೆಳೆಯದಿರಲು ಅನೇಕ ಕಾರಣಗಳಿರಬಹುದು. 
ಸಸ್ಯಗಳು ನೀರಿನ ಕೊರತೆಯಿಂದ, ಕಾಂಡ ಕೊರೆಯುವ ಹುಳುವಿನ ಬಾಧೆಯಿಂದ 
ಅಥವಾ ನಂಜು ರೋಗದಿಂದ ನರಳಿರಬಹುದು. ` 
-ಗದ್ದೆ ತಯಾರಿಕೆ ಒಮ್ಮಟ್ಟವಾಗಲ್ಲದಿರಬಹುದು. 
ಗೊಬ್ಬರವನ್ನು ಒಂದೇ ಸಮನಾಗಿ ಕೊಟ್ಟೆಲ್ಲಬರಬಹುದು. 
-ಬಳಿಸಿದ ಬೀಜ ಶುದ್ಧ ವಿಬ್ಬದಿರಬಹುದು. 


ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು ? ` 3೫11 


ಹೂಬಿಡುವಾಗ ಉತ್ತಮ ಬೆಳೆಯು 
ಬಿದ್ದಿರಬಾರದು 





ಈ ಬೆಳೆ ಬೀಳಲು ಅನೇಕ ಕಾರಣಗಳಿರಬಹುದು ; 
ಕೊಟ್ಟಿರುವ ಅಂತರ ಕಡಮೆಯಾಗಿರಬಹುದು. 
-ಗೊಬ್ಬರವನ್ನು ಮಿತಿಮಾರಿ ಕೊಟ್ಟಿರಬಹುದು. - 
ಬಳಸಿರುವ ತಳಿ ಕಾಲ ಅಥವಾ ಪ್ರದೇಶಕ್ಕೆ ಸೂಕ್ತವಲ್ಲದ್ದಾಗಿರಬಹುದು. 


11212 ಸಚಿತ್ರ ಬತ್ತದ ಬೆಳೆ 


ಬೆಳೆಯು ಬೀಳಲು ಸಸಿಗಳ ನಡುವಣ 
ಅಂತರ ಕಡಮೆಯಾಗಿರುವುದು . 
ಒಂದು ಕಾರಣವಿರಬಹುದು 





ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು? 218: 


ಬೆಳೆಯು ಬೀಳಲು ಅತಿ ಹೆಚ್ಚಾಗಿ 
ಗೊಬ್ಬರ ಕೊಟ್ಟಿರುವುದೂ ಒಂದು 
ಕಾರಣವಿರಬಹುದು 





EDEL 


' ಮಿತಿಮಾರಿದ ಪ್ರಮಾಣ ಸರಿಯಾದ ಪ್ರಮೊಣ 


ಅ ಅತಿ ಹೆಚ್ಚು ಗೊಬ್ಬರ ಕೊಡುವಿಕೆ ಸಸ್ಯ ಅತಿ ಎತ್ತರ ಬೆಳೆಯಲು ಕಾರಣವಾಗಿ 
ಸಸ್ಯವು ಬೀಳುತ್ತದೆ. 


214 ಸಚಿತ್ರ ಬತ್ತದ ಬೆಳೆ 


ಬೆಳೆಯು ಬೀಳಲು ಎತ್ತರವಾಗಿ 
ಬೆಳೆಯುವ ತಳಿಯ ಉಹಯೋಗವೇ 
ಒಂದು ಕಾರಣವಿರಬಹುದು 





ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು? 215 


ಹೂಬಿಡುವ ಸಮಯದಲ್ಲಿ ಉತ್ತಮ 
ನಾದ ಬೆಳೆಯು ಬಿಳಿಯಿಂದ ಕಂದು 
ಬಣ್ಣದ ಬೇರುಗಳನ್ನು ಹೊಂದಿರುತ್ತದೆ 





216 ಸಚಿತ್ರ ಬತ್ತದ ಜಿಳೆ `- 


ಹೂ ಬಿಡುವಾಗ ಉತ್ತಮ ಬೆಳೆಯ 
ಎಲೆಗಳು ಇನ್ನೂ ಹಸುರಾಗಿದ್ದು 
ಹಾನಿಗೊಳಗಾಗಿರುವುದಿಲ್ಲ 








ಹಾನಿಯಾಗದೆ `` ಹಾನಿಯಾಗಿರುವ 
ಇರುವ ಎಲೆ ಎಲೆಗಳು 


ಈ ಛದ್ರಗೊಳ್ಳದೆ ಹಸುರಾಗಿಯೇ ಆರೋಗ್ಯವಾಗಿರುವ ಎಲೆಯಿಂದ ಮಣ್ಣಿನಲ್ಲಿ 
ಯಾವುದೇ ಪೋಷಕಾಂಶದ ಕೊರತೆ ಅಥವಾ ವಿಷಮಯತೆ ಇಲ್ಲವೆಂದು, ಯಾವುದೇ 
ರೋಗಕೀಟ ಇಲ್ಲವೆಂದು ಅರಿಯಬಹುದು. 

ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದ. ರೆ ಸಾರಜನಕದ ಕೊರತೆ ಅಥವಾ ನಂಜು 
ರೋಗ ಇರಬಹುದೆಂದು ಅರಿಯಬಹುದು. 


ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು ? 217 


ಉತ್ತಮ ಬೆಳೆಯು ಹೂ ಬಿಡುತ್ತಿರು 
ವಾಗ ತೆಂಡೆಯಲ್ಲಿ ಕನಿಷ್ಟ ಮೂರು 
ಅಥವಾ ನಾಲ್ಕು ಎಲೆಗಳು ಇರುತ್ತವೆ 







ಹಸುರು ಎಲೆಗಳಿಂದ 
ತಯಾರಿಸಲ್ಪಟ್ಟ 

ಪಿಪ್ಪವು ಸಂಚರಿಸುವ 

ಮಾರ್ಗ 


ಹೂ ಬಿಡುವಾಗ 
2 ಎಲೆಗಳು ಹೂ ಬಿಡುಬಾಗೆ 





ಈ ಪ್ರತಿ ತೆಂಡೆಯಲ್ಲಿ 3 ರಿಂದ 4 ಎಲೆಗಳಿರಬೇಕು. 
~ಇದರಿಂದ ಸಸ್ಮದ ಬೇರು ಮತ್ತು ಕಾಂಡಗಳಿಗೆ ಸಾಕಷ್ಟು ಆಹಾರ ಒದಗುತ್ತದೆ. 
ಇದರಿಂದ ಎಲೆಗಳಲ್ಲಿ ಸಾಕಷ್ಟು ಪಿಷ್ಟ ಪದಾರ್ಥಗಳು ಉತ್ಪಾದಿಸಲ್ಪಟ್ಟು ಕಾಳು 
ಚೆನ್ನಾಗಿ ತುಂಬುತ್ತವೆ. 
ಈ ಯಾವುದೇ ತೆಂಡೆಯಲ್ಲಿ ಕೇವಲ ಎರಡೇ ಎಲೆಗಳಿದ್ದರೆ ಬೆಳೆವಣಿಗೆಯ ಮೊದಲ 
ಹಂತಗಳಲ್ಲಿ ಪೋಷಕಾಂಶ ಅಥವಾ ನೀರಿನ ಕೊರತೆ ಕಾರಣ, 


218 ಸಚಿತ್ವ ಬತ್ತದ ಬೆಳೆ 


ಉತ್ತಮವಾದ ಬೆಳೆಯು ಹೂ ಬಿಡು 
ತ್ತಿರುವಾಗ ಸಸ್ಯಗಳ ಸಾಂದ್ರತೆಯು 
ಸರಿ ರೀತಿಯಲ್ಲಿ ಇರುತ್ತದೆ 





ಈ ಸಂದಣಿ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಬದುವಿನ ಮೇಲೆ ನಿಂತು ವೀಕ್ಷಿಸಿ 
ಗುರುತಿಸಬಹುದು. ಎರಡು ಸಸ್ಯಗಳ ನಡುವಿನ ಜಾಗದಲ್ಲಿ ನೀರನ್ನು ಅಥವಾ 
ಪ್ರತಿಬಿಂಬಿಸುವ ಸೂರ್ಯನ ಬೆಳಕನ್ನು ಸ್ವಲ್ಪ ಮಾತ್ರ ನೋಡಬಹುದಾದರೆ 
ನಾಟಿಯ ಅಂತರ ಸರಿಯಾಗಿದೆ ಎಂದು ಅರ್ಥ. 

ಆ ಹೀಗೆ ನೀರು ಕಾಣಿಸದೇ ಇದ್ದಲ್ಲಿ ನಾಟಿ ಒತ್ತಾಗಿರಬಹುದು, ಗೊಬ್ಬರವನ್ನು 
ಮಿಶಿಮಾರಿ ಕೊಟ್ಟಿರಬಹುದು ಅಥವಾ ತಳಿಯ ಸಸ್ಯ ಸ್ವರೂಪ ಅಹಿತವಾಗಿರ 


ಬಹುದು. 
ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು ? 219. 


ಕ 


ಉತ್ತಮವಾದ ಬೆಳೆಯು ಹೂ 
ಬಿಡುತ್ತಿರುವಾಗ ಒಂದು ಚ.ಮೀ.ನಲ್ಲಿ 
250 ರಿಂದ 350 ಹೊಡೆಗಳು ಇರುತ್ತವೆ 





ಅ ಬದಂವಿನಿಂದ ಕನಿಷ್ಠ ಮೂರು ಗುಣಿಗಳನ್ನು ಬಿಟ್ಟು ಒಳಭಾಗದಲ್ಲಿ ಕೆಲವು ಗುಣಿ 
ಗಳಲ್ಲಿ ಇರುವ ಹೊಡೆಗಳನ್ನು ಎಣಿಸಿ ಸಸ್ಯಗಳ ನಡುವಣ ಅಂತರವನ್ನು ತಿಳಿದು 
ಕೊಳ್ಳಬೇಕು. 


720 ಸಚಿತ್ರ ಬತ್ತದ ಬೆಳೆ 


[100 ಸಮಾ, 





ಎಇ ಎ [3 ಎ ಅ ಎ 
ಅಂತರ 25: 25 ಸೆ.ಮಾ, | ಅಂತರ 2020 ಸೆ.ಮಾ, 
ಇಚ ಮಿಗೆ 16 ಗುಣಿಗಳು -ಚ.ಮಾ,ಗೆ 25 ಗುಣಿಗಳು 


ಗುಣಿಗಳ ನಡುವಿನ ಅಂತರ 25% 25 ಸೆ.ಮಾ. ಆಗಿದ್ದರೆ, 
ಒಂದು ಗುಣಿಯ ಪ್ರದೇಶ 25:25 625 ಚೆ.ಮಾ. 00625 ಚ.ಮಾ. 
ಚ. 
ಒಂದು ಚ.ಮಾ.ನಲ್ಲಿ ಗುಣಗಳು ಬ ಜ್‌ 
N 1 
~ 0.0625 
16 
ಒಂದು ಚ, ಮೀ.ನಲ್ಲಿರುವ ಹೊಡೆಯ ಸಂಖ್ಯೆಯನ್ನು ಪಡೆಯಲು ಒಂದು ಗುಣಿಗೆ 
17 ತೆಂಡೆಯಂತೆ ಮತ್ತು ಒಂದು ಚ.ವೀ.ಗೆ 16 ಗುಣಿಗಳುತೆ ಚ.ಮೀ.ಗೆ 
ಹೊಡೆಗಳು 17 «16-272, 
ಒಂದು ಚ.ಮಾ.ಗೆ ಹೊಡೆಗಳ ಸಂಖ್ಯೆ 250ಕ್ಕೂ ಕಡಮೆಯಿದ್ದರೆ ಮಣ್ಣಿನಲ್ಲಿ 
ಅಥವಾ ತಳಿಯಂಲ್ಲಿ ಬೆಳೆಯ ಪೋಷಣೆಯಲ್ಲಿ ಏನೋ ದೋಷವಿದೆ ಎಂದು ಅರ್ಥ. 
ನಾಟಿಯ ಅಂತರ ಮತ್ತು ಕೊಟ್ಟಿರುವ ಗೊಬ್ಬರದ ಪರಿಮಾಣವನ್ನು ಮತ್ತೊಮ್ಮೆ 
ಪರಿಶೀಲಿಸಬೇಕು. 


ಬತ್ತದ ಬೆಳೆಯು ಹೂ ಬಿಡುವಾಗ ಹೇಗಿರಬೇಕು ? 221 


ಅಂಗ 
ಅಂಡಾಶಯ 
ಆಂತರ 

ಅಂಶ 
ಉತ್ತಮಣ್ಣು 
ಉಪವಎಲೆ 
ಊಬು 
ಎತ್ತರಭೂಮಿ 
ಎಲೆಕವಚ 
ಎಲೆಫಲಕ 
ಒಳೆದಳೆ 
ಕಳೆನಾಶಕ 
ಉಂಡ 
ಕಿರೀಟಬೇರು. 
ಕೆಳಮಣ್ಣು 
ಕೇಸರದಂಡ 
ಕೊಟ್ಟಿಹಂತ 
ಕೊಯ್ಲು 
ಗಟ್ಟಿ ಪದರ 
ಗೆಣ್ಣು 
ಗೊಳಲೆ 
ಚಾಪೆಬೇರು. 
ಜೊಳ್ಳು 
ತಗ್ಗುಭೂಮಿ 
ತಳಿ 
ತೆಂಡೆ(ಮರಿ) 
ನಡುಗೆಣ್ಣು 
ನಾಟಿ 
ನಾಡತಳಿ 


ಪಾರಿಭಾನಿಕ ಶಬ್ಧಿಕೋಶ 


Compontnt 
Ovary 
Spacing 
Factor 
Plowed Soil 
Ligule 

Awn 
Upland 
Leaf sheath 
Leaf blade 
Palea 
Herbicide 
Stem, Culm 
Crown root 
Subsoil 
Filament 
Booting Stage 
Harvest 
Hard pan 
Node 

Hull 
Matroot 
Empty 
Lowland 
Variety 
Tiller 
Internode 
Transplanting 
Traditional 
Variety 


222 ಸಚಿತ್ರ ಬತ್ತದ ಬಿಳಿ 


ನಿರವಯವ 
ಪ್ರತಿರೋಧಿ 
ಪರಾಗಕೋಶ 
ಪುಂಕೇಸರ 
ಪುಷ್ಪ 
ಪುಷ್ಪಪಾದ 
ಪೋಷಕಾಂಶ, 
ಆಹಾರಾಂಶ 
ಬಾವುಟ ಎಲೆ. 
ಬೀಳುವಿಕೆ 
ಮಾಗು 
ಮೇಲ್ಮಣ್ಣು 
ರಸಗೊಬ್ಬರ 
ವಾರ್ಧಿಕ 
ಶರೀರಾಂತರ್ಗತ 
ಶಲಾಕಾಗ್ರ 
ಸಂತಾನೋತ್ಪಾದಕ 
ಸಸ್ಮ 
ಸಸಿ 
ಸಸಿಮಡಿ 


ಸಾವಯವ 
ಸುಪ್ರಾವಸ್ಥೆ 
ಸುಂಕ 

ಹವೆ 

ಹಾನಿ 

ಹಾಲೆ 
ಹೊಬಿಡುವಿಕೆ 
ಹೊಡೆ 
ಹೊರದಳ 


Ynorganic 
Resistant 
Anther 
Stamen 
Spikelet 
Pedicel 


Nutrient 
Fiag leaf 
Lodging 
Ripe 
Topsoil 
Fertilizer 
Vegetative 
Systemic 
Stigma 
Reproductive 
Plant 
Seedling 
Seed bed (Nur- 
sery bed) 
Organic 
Dormancy 
Glume 
Air 
Damage 
Auricle 
Flowering 
Panicle 
Lemma 


DOAN ತಾ ಬು (ಟಿ ಟ್‌ 


ಎರಾ ಎರಾ ಬಾ ಬಜಾನ eh ಇನ ಜಾ ಗಾಷ್ಟ 
ANU AYN O 


18, 
19. 
20. 
21. 


22. 
23. 
24. 
! 25, 


ಕೃಷಿ ರಿಶ್ವವಿದ್ಯಾನಿಲಯದ ಪ್ರಕಟಣೆಗಳು 


ಸಾದಾ ಕ್ಯಾಲಿಕೊ 


* ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 
. ಪೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 

. ಕೇಟ ವಿಂಗಡಣೆ 

. ಕೀಟ ಹತೋಟಿ (ದ್ವಿತೀಯ ಮುದ್ರಣ) 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ..-ಭಾಗ 1 
, ತರಕಾರಿ ಬೇಸಾಯ 

» ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 


( 


ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 


. ರೈತರ ನೆಚ್ಚುಮೆಚ್ಚಿನ ಮರಗಳು 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 2 
« ಬೀಜಗಣಿತ ಪರಿಚಯ 

- ಮಣ್ಣು ಮತ್ತು ನೀರು ನಿರ್ವಹಣೆ 


ಮಣ್ಣು 


- ಕೃಷಿ ಸೆಹಕಾರ 

. ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 

. ಗೋಸಂಪತ್ತು 

. ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧತಿಗಳ 


ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 
ಪಶುವೈದ್ಯಕೀಯ ವಿಜ್ಞಾನ (ದ್ವಿತೀಯ ಮುದ್ರಣ) 
ಹೊಲದ ಬೆಳೆಗಳಿಗೆ ಬೀಳಂವ ಕೆಲವು ಕೀಟಗಳು 
ಟ್ರ್ಯಾಕ್ಟರುಗಳು ಹಾಗೂ ಅವುಗಳನ್ನು 
ಸುಸ್ಥಿತಿಯಲ್ಲಿಡುವ ಕ್ರಮಗಳು 
ಸಾಕುಪ್ಪಾಣಿಗಳ ಶರೀರ ಕ್ರಿಯಾಶಾಸ್ತ್ರ - ಭಾಗ 3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಯವರ್ಗೀಕರಣಶಾಸ್ತ್ರ 


* ಪ್ರತಿಗಳು ತೀರಿವೆ, 


2-50 
7-00 
15_00* 
12-50 
6-25 
12-50 
5-00 
15-00 
15-00 
11-25 
15.00 
15-00 
11-25 
6-25 
15-00 
6-25 
7-50 
17-50 
6.00 
8-25* 


7-50* 
10-00 
11-25 
15-00 
15-00 


6-25* 
19-00 
19-00 
15-00 
20-00 
19-00* 
15-00* 
10-00* 
19-00* 
10-00* 
11-25 
21-25* 
16-00 
12-00* 


12-50* 
15-00 
16-255 
19-00 
20-00 


26. 
27. 
28. 
29. 


30. 
31. 


32. 
33. 
34. 
35. 
36, 


37. 


38. 


5. 


40. 
41. 
42. 


43. 


44. 
45, 


224 


ಪೌಷ್ಟಿಕ ಆಹಾರ (ದ್ವಿತೀಯ ಮುದ್ರಣ) ಎ 
ಕಡಲ ಮೀನುಗಾರಿಕೆ ಇ 
ಧಾನ್ಮದ ಬೆಳೆಗೆ ಬೀಳುವ ಕೀಟಗಳು ಹಾಗೂ 
- ಅವುಗಳ ಹತೋಟಿ 

ಕಬ್ಬಿ ನ ಬೆಳೆಗೆ ಬೀಳುವ ಕೀಟಿಗಳಂ ಹಾಗೂ 

ಅವುಗಳ ಹತೋಟಿ 
ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ ಸಮಾಕ್ಷಣಿ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 

ಆವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳಂ ಹಾಗೂ 

ಅವುಗಳ ಹತೋಟಿ 
ಕ್ಯಾನಿಂಗ್‌-ಆಹಾರ ಜೋಪಾಸನೆಯ 

ಒಂದು ಆಧುನಿಕ ವಿಧಾನ 

ಅಲಂಕಾರ ಸಸ್ಮಗಳಿಗೆ ಬೀಳಂವ ಕೀಟಗಳು ಹಾಗೂ 


ಅವುಗಳ ಹತೋಟಿ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು 
ಜೀವರಸಾಯನಶಾಸ್ತ್ರ 
ಬಲುಬುಸ್ಸ್ರಾ 
ಕಡಲೆಕಾಯಿ 


ಗಣಿತಶಾಸ್ತ್ರ ಪ್ರವೇಶಿಕೆ - ಭಾಗ 1 
ತೆಂಗು, ಅಡಿಕ್ಕೆ ಇತರ ಗರಿಮರಗೆಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಭಾರತದಲ್ಲಿ ಕೋಳಿಸಾಕಣೆ 
ಕಲ್ಲುನಾರು (ಭೂತಾಳೆ) ಗಿಡಗಳು 


ಸಚಿತ್ರ: ಬತ್ತದ ಬೆಳಿ 


ಸಾದಾ 


6-00 
5-00 


10-75 


4-50 - 


ಕ್ಯಾಲಿಕೊ 
16-00 
10-00 


6-00 `` 


7-50 
9-50 
9-50 
12-50 
16-25 
16-25 
10-75 
20-00 
11-5 


10-00 
25-00 


14-00 
13-25 


21-25 


25-00 
“0೪ 
15-00 
30-00 


9-00 _ 


12-00 
22-50 


27-50 


46, 


47, 


48, 


49, 


50. 


51, 
52, 
53, 
54, 
55. 
56. 
57. 
58. 
59. 
60. 
61. 
62. 
63. 
64, 
65. 
66. 
67. 
68. 
69, 


ಎಣ್ಣೆ (ಬೀಜ)ಕಾಳುಗಳ ಬೆಳೆಗಳಿಗೆ ಬೀಳಂವ 
ಕೀಟಗಳು ಹಾಗೂ ಅವುಗಳ ಹತೋಟಿ 7-50 
ಹತ್ತಿ (ನೂಲು), ನಾರಿನ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ. 10-00 
ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪನೇರಿಳಿ 
ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ. 5-00 
ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 3-75 
ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ. 4-50 


ಸಸ್ಯಸಾಮ್ರಾಜ್ಯ 25-00 
ಮಾನುಗಾರಿಕೆ 10-00 
ಭಾರತೀಯ ಗ್ರಾಮೀಣ ಯುವಕ ರೈತಸಂಘಗಳ ಸಂಘಟನೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ - ಭಾಗ 2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋಂಕುರೋಗಗಳು 7-50 
ದೊಡ್ಡರೋಗ \ 5-00 
ಮೂಲ ಅರ್ಥಶಾಸ್ತ್ರ ` 1900 
ಜೇನಂಸಾಕಣೆ 17-50 
ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3-25 


ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ ಉತ್ಪಾದನೆ 20-00 
ಕೃಷಿ ಅನಿಲಯಂತ್ರ ಹಾಗೂ ಟ್ರ್ಯಾಕ್ಟರಂಗಳು 


ಸಹಕಾರಿ ಬೇಸಾಯ ` 18-00 
ಕೋಶ 20-00 
ತರಕಾರಿ ಬೆಳೆಗಳ ಕೀಟನಿಯಂತ್ರಣ "1250 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 
ಸಂಸ್ಕೃತಿಯ ಶೂಪಿಕೆಗಳು 17-00 


ಕ 


ಕ್ಥಾಲಿಕೊ 


30-00 
15-00 
13-25 
25-00 
19-00 
17.50 
25-00 
12-00 


24-00 
22-50 


25.00 
60-00 
23-00 
25-00 
19-00 
25-00 
22-00 


ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಟಣೆಗಳು 225 


ಸಾದಾ ಕ್ಯಾಲಿಕೊ 


. ರೇಖಾತ್ಮಕ ಬೀಜಗಣಿತ 30-00 35-00 
- ಹುಲಿ-ಭಾರತದ ರಾಷ್ಟ್ರೀಯ ಮೃಗ 20-00 24-00 
. ನೀರಾವರಿ ತತ್ವ ಹಾಗೂ ಪದ್ದತಿಗಳು 45.00 50-00 
- ಮೆಣ್ಣುಶಿಲೀಂಧ್ರಗಳ ಕೈಪಿಡಿ 45-00 50-00 
. ಪ್ರಾಣಿಗಳ ವರ್ತನೆ 17.00 22-00 
೬. ಬೆಳೆಕೇಟಗಳು ಮತ್ತು ಅವುಗಳ ಹತೋಟಿ 125-00* 
. ಸಸ್ಯ ತಳಿ ಅಭಿವೃದ್ಧಿ ವಿಧಾನಗಳು 60.00 
. ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 17-00 22-00 


* ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 
ಗಳಿಸಿರುವ ಸೂಕ್ಷ್ಮಜೀವಿಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ1) 8-50 
. ಕೆಲವು ಸಸ್ಮಗಳ ವೈಜ್ಞಾನಿಕ, ಕುಟುಂಬ, ಇಂಗ್ಲಿಷ್‌ 
ಹಾಗೂ ಕನ್ನಡ ಹೆಸರುಗಳು 15-00 20-00 
- ಮಾನು ಮತ್ತು ಇತರ ಸಾಗರೋತ್ಸನ್ನ ಆಹಾರಗಳ 
ಶೀತ ಜೋಪಾಸನಿ 20-00 25-00 


೬ ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನಾಯುಶಾಸ್ತ್ರ 20-00 25-00 
. ಕುರಿಸಾಕಣೆ 8-00 13-00 
. ಜೋಳ 10-00. 15-00 
. ಹಂದಿಯ ಭ್ರೂಣಶಾಸ್ತ್ರ 35-00 40-00 
. ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 25.00 30-00 


. ದಾಸ್ತಾನಂ ಕೀಟಗಳು ಹಾಗೂ ಅವುಗಳ ಹತೋಟಿ 8-00 
, ಮನೆ ಕೀಟಗಳಂ, ಇತರ ಪೀಡೆಗಳು ಹಾಗೂ ಅವುಗಳ 
ಹತೋಟಿ 10.00 

. ಜಾನುವಾರಂ ವಂತ್ರು ಮನುಷ್ಯರಿಗೆ ಬೀಳುವ ಕೀಟಗಳು 

ಹಾಗೂ ಅವುಗಳ ಹತೋಟಿ 10.00 
. ತೆಂಗಿನ ಬೇಸಾಯ 9_00 14.00 
. ಆಹಾರ ಸಂರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ - ಭಾಗ2) 11-00 
. ಸೂಕ್ಷ್ಮಜೀವಿ ಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 
(ಸೂಕ್ಷ್ಮಜೀವಿ ಜಗತ್ತೂ - ಭಾಗ 1) 17-00 


ರೊ 


ಸಚಿತ್ರ ಬತ್ತದ ಬೆಳೆ 


ಸಾದಾ ಕ್ಯಾಲಿಕೊ 
92. ಕೃಷಿ ಸಸ್ಯಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 2-00 
93. ಹಸುರಂ ಸಸ್ಯದ ಜೀವನ 12-00 17-00 
94. ಸೂಕ್ಷ್ಮಜೀ ವಿಗಳ ಚಯಾಪಚಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 
ಸಂಬಂಧ (ಸೂಕ್ಷ್ಮಜೀವಿ ಜಗತ್ತು-ಭಾಗ 2) 18-00 
95. ಎವಿಧ ಆಹಾರಗಳು ಕಲುಷಿತವಾಗುವಿಕೆ, ಕೆಡುವಿಕೆ 
ಮತ್ತು ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ-ಭಾಗ3) 15-00 
96. ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು ಮತ್ತು 
ಆಹಾರಗಳು (ಆಹಾರ ಸೂಕ್ಷ ಕ್ಷ್ಮಜೀವಿ ವಿಜ್ಞಾ ನ-ಭಾಗ 4) 7-00 
97, ರೋಗಕ್ಕೆ ಸಂಬಂಧಪಟ್ಟಂತೆ ಆಹಾರಗಳು”. 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ-ಭಾಗ 5) 5-00 
98, ಆಹಾರ ನೈರ್ಮಲ್ಯ ಹತೋಟಿ ಮತ್ತು ಪರೀಕ್ಷೆ 
(ಆಹಾರ ಸೂಕ್ಷ್ಮಜೀವಿ ಎಜ್ಞಾನ-ಭಾಗ 6) 7-00 K 
99. ಕೃಷಿ ಕರ್ನಾಟಕ 12-50 17-50 
100. ದಾಸ್ತಾನಂ, ಮನೆ, ಜಾನುವಾರು ಹಾಗೂ 
ಮನಂಷ್ಯರಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 35-00 
101. ವಂತ್ಸ್ಯಶಾಸ್ತ್ರ 50-00 
102. ಹಣ್ಣು ಮತ್ತು ತರಕಾರಿ ಸಂರಕ್ಷಣೆ 35-00 40-00 
103. ಫಾರ್ಮ್‌ ನಿರ್ವಹಣೆ ಅರ್ಥಶಾಸ್ತ್ರ py 60-00 
104, ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ' 62-50 
105. ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರ 25-00 35-00 
106. ಬತ್ತದ ಬೇಸಾಯ 12-00 22-00 
107. ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳಂ 
ಹಾಗೂ ಅವುಗಳ ಹತೋಟಿ 12-00 17-00 
108. ವ್ಯವಸಾಯ ಮುನ್ನಡೆ 18-00 28-00 
109. ಹಣ್ಣಿನ ಬೆಳೆಗಳ ಕೀಟ ನಿಯಂತ್ರಣ (ಅಚ್ಚಿನಲ್ಲಿದೆ) 
110. ಸಚಿತ್ರ ಬತ್ತದ ಬೆಳೆ 12-50 22-50 
111. ಭೂಸಾರ ಸಂರಕ್ಷಣೆ 7-50 17-50 
112. ಕೃಷಿ ಯಂತ್ರೋಪಕರಣಗಳು (ಅಜ್ಚಿನಲ್ಲಿದೆ) 


ಕೃಷಿ ವಿಶ್ವವಿದ್ಯಾನಿಲಂಡುದ ಪ್ರಕಟಣೆಗಳು 227 


113, 
114. 


115. 


116. 


117. 


118, 
119. 
120. 
121. 
122. 
123. 
124. 
125. 


228 


ಸಾದಾ ಕ್ಯಾಲಿಕೊ 


ವೈರಸ್‌ಗಳು (ಸೂಕ್ಷ್ಮಜೀವಿ ಜಗತ್ತು -ಭಾಗ 3) 
ಸೂಕ್ಷ್ಮಜೀವಿಗಳ ಉತ್ಪರಿವರ್ತನೆ ಹಾಗೂ 
ಅನುವಂಶೀಯ ಗುಣಗಳ ಪುನರ್‌ ಸಂಯೋಜನೆ 
(ಸೊಕ್ಷ್ಮಜೀವಿ ಜಗತ್ತು -ಭಾಗ 4) 
ಬ್ಯಾಕ್ಟೀರಿಯಗಳ ವರ್ಗೀಕರಣ ಮತ್ತು ವಿವರಣೆ 
(ಸೂಕ್ಷ್ಮಜೀವಿ ಜಗತ್ತು-ಭಾಗ 5) 
ಸೂಕ್ಷ್ಮಜೀವಿಗಳ ಪರಿಸರಶಾಸ್ತ್ರ ಮತ್ತು ಸೋಂಕು 
ರಕ್ಷಣಾ ಶಾಸ್ತ್ರ (ಸೂಕ್ಷ್ಮಜೀವಿ ಜಗತ್ತು-ಭಾಗ 6) 
ಮಾನವ ಕಲ್ಯಾಣಕ್ಕೆ ಸೂಕ್ಷ್ಮಜೀವಿಗಳ ಬಳಕೆ 
(ಸೂಕ್ಷ್ಮಜೀವಿ ಜಗತ್ತು.ಭಾಗ 7) 
ಸೂಕ್ಷ್ಮಜೀವಿ ಜಗತ್ತು 
ಸಾವಯವ ಕೀಟನಾಶಕಗಳ ರಸಾಯನ ವಿಜ್ಞಾನ 
ತ್ರಿಕೋನ ಮಿತಿ 
ೋಳಿಸಾಕಣೆ ಕೈಪಿಡಿ 
ಆಧುನಿಕ ಆಹಾರ ಸೂಕ್ಷ್ಮಜೀವಿ ವಿಡ್ಣಾ ್ಲಾನ 
ಸಸ್ಯಪೋಷಕಗಳು ಮತ್ತು ಅವುಗಳ ಪಾತ್ರ 
ಮಣ್ಣು ಸೂಕ್ಷ್ಮಜೀವಿಶಾಸ್ತ್ರ 
ಸಂತಾನೋತ್ಪತ್ತಿ ಕ್ರಿಯಾಶಾಸ್ತ್ರ 


ಸಳಕತ್ರ ಬತ್ತದ ಫಿ". 


(ಅಚ್ಚಿನಲ್ಲಿದೆ) 


